KA/BG-GPO/ 2515/WPP-47/ 2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ | ಬೆ೦ಗಳೂರು, ಗುರುವಾರ, ಜುಲೈ ೨೧, ೨೦೧೧, (ಆಷಾಢ ೩೦, ಶಕ ವರ್ಷ ೧೯೩೩) | ಸಂಚಿಕೆ ೨೯ 


ಭಾಗ - ೧ 


ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ ಎಲ್ಲಾ 
ಅಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲ್ಲೂಕು, ಅಯ್ಯನ ಕೆರೆಯ ದುರಸ್ಥಿ ಜೀರ್ಣೋದ್ಧಾರ ಮತ್ತು ಪುನರುಜ್ಜೀವನ 
ಕಾಮಗಾರಿಯ ಟೆಂಡರ್‌ ಕುರಿತು. 
ಓದಲಾಗಿದೆ: 1. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರುರವರ ಪತ್ರದ ಸಂಖ್ಯೆ 
ಮುಸ(ದ)ವ/ತಾ೦-2/ಸಇ೦-2/ಚಿಕ್ಕಮಗಳೂರು/ಕಡೂರು/ಅಯ್ಯನಕೆರೆ/ಇ-ಟೆ೦ಡರ್‌/1344/2011/92, 
ದಿನಾಂಕ : 10-2-2011. 
ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 26 ಕೆಜಿದು 2010, ದಿನಾಂಕ : 23-10-2010. 
ಅಧ್ಯಕ್ಷರು, ಟೆಂಡರ್‌ ಪರಿಶೀಲನಾ ಸಮಿತಿ, ಸಣ್ಣ ನೀರಾವರಿ ಇಲಾಖೆ ಹಾಗೂ ಮುಖ್ಯ ಇಂಜಿನಿಯರ್‌, 
ಸಣ್ಣ ನೀರಾವರಿ (ದಕ್ಷಿಣ) ವಲಯ, ಬೆಂಗಳೂರು ರವರ ದಿನಾಂಕ : 5-3-2011ರ ಪತ್ರ ಸಂಖ್ಯೆ : 
ಮುಸದ/ಆಪ್ತಶಾಖೆ/ಟೆಂಡರ್‌/10-11/452. 
ಸ್ನಾವನೆ : 
ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲ್ಲೂಕು, ಅಯ್ಯನ ಕೆರೆಯ ದುರಸ್ಥಿ, ಜೀರ್ಣೋದ್ಧಾರ ಮತ್ತು ಪುನರುಜ್ಜೀವನ ಕಾಮಗಾರಿಯ 
ಅಂದಾಜಿಗೆ ಉಲ್ಲೇಖ (2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆರ್‌.ಆರ್‌.ಆರ್‌. ಯೋಜನೆಯಡಿ ಆಡಳಿತಾತ್ಮಕ ಅನುಮೋದನೆ 
ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ ಬೆಂಗಳೂರುರವರು ನೊಂದಣಿ ಸಂಖ್ಯೆ : 117/2010-11 ರಲ್ಲಿ ತಾಂತ್ರಿಕ 
ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಹಾಸನ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 


(೬ 























ಚಿಕ್ಕಮಗಳೂರು ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 26-7-2010 
ರಾಜ್ನ ಟೆಂಡರ್‌ ಬುಲೆಟಿನ್‌ 28-7-2010 
ಉದಯವಾಣಿ, ಡೆಕ್ತನ್‌ ಹೆರಾಲ್ಡ್‌ ಹಾಗೂ ವಿಜಯ ಕರ್ನಾಟಕ ದಿನ ಪತ್ರಿಕೆ 28-7-2010 
ದಿ ನ್ನೂ ಇಂಡಿಯನ್‌ ಎಕ್ಷಪೆಸ್‌ ದಿನ ಪತ್ರಿಕೆ 29-7-2010 





ಅನಿವಾರ್ಯ ಕಾರಣಗಳಿಂದ ಟೆಂಡರ್‌ ಮುಂದೂಡಿಕೆ ಪ್ರಕಟಣೆ ನೀಡಿದ್ದು ಅಂತಿಮವಾಗಿ ದಿನಾಂಕ : 30-11-2010 ರಲ್ಲಿ ನೀಡಿರುವ 
ಮುಂದೂಡಿಕೆ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ ಪ್ರಕಟಿಸಲಾಗಿದೆ. 





ಚಿಕ್ಕಮಗಳೂರು ಜಿಲ್ಲಾ ಟೆಂಡರ್‌ ಬುಲೆಟಿನ್‌ 6-12-2010 
ರಾಜ್ನ ಟೆಂಡರ್‌ ಬುಲೆಟಿನ್‌ 1-12-2010 

















(೧೯೨೧) 


೧೯೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 























ಡೆಕ್ಕನ್‌ ಹೆರಾಲ್ಡ್‌ ಹಾಗೂ ವಿಜಯ ಕರ್ನಾಟಕ ದಿನ ಪತ್ರಿಕೆ 5-12-200 
ಉದಯವಾಣಿ ದಿನ ಪತ್ರಿಕೆ 6-12-2010 
ದಿ ನ್ನೂ ಇಂಡಿಯನ್‌ ಎಕ್ಷಪೆಸ್‌, 4-12-2010 





ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಮೂರು ಜನ ಗುತ್ತಿಗೆದಾರರು ಮಾತ್ರ ಇ-ಪ್ರೊಕ್ಕೂರ್‌ಮೆಂಟ್‌ ಮುಖಾಂತರ ಟೆಂಡರ್‌ 
ದಾಖಲಾತಿಗಳನ್ನು ಡೌನ್‌ ಲೋಡ್‌ ಮಾಡಿಕೊಂಡ ಇ-ಪ್ರೊಕ್ಕೂರ್‌ಮೆ೦ಟ್‌ ಮುಖಾಂತರ ಟೆಂಡರ್‌ಗಳನ್ನು ಸಲ್ಲಿಸಿರುತ್ತಾರೆ. ತಾಂತ್ರಿಕ ಬಿಡ್‌ಗಳನ್ನು 
ದಿನಾಂಕ : 3-1-2011 ರಲ್ಲಿ ತೆರೆಯಲಾಗಿದ್ದು ಒಬ್ಬರು ಗುತ್ತಿಗೆದಾರರ ಟೆಂಡರ್‌ ಅರ್ಹತೆ ಇದ್ದುದರಿಂದ ಇವರ ಆರ್ಥಿಕ ಬಿಡ್‌ಗಳನ್ನು ದಿನಾಂಕ : 
2-2-2011 ರಲ್ಲಿ ತೆರೆಯಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 














ಮಂಜೂರಾದ ಅಂದಾಜಿನ ದರಗಳಂತೆ ಹಾಗೂ ಪರೀಷ್ಮತ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 9,27,43,983/- 
ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಟೆಂಡರ್‌ನಲ್ಲಿ ಗುತ್ತಿಗೆದಾರರು | ಮಂಜೂರಾದ ಹಾಗೂ 
ಶ್ರೀ/ಮೆಸರ್ಸ್‌ ನಮೂದಿಸಿರುವ ದರಗಳಂತೆ | ಪರೀಷ್ಮತ ದರಗಳ ಮೇಲಿನ 

ಟೆ೦ಡರಿನ ಮೊತ್ತ ಶೇಕಡಾವಾರು ಹೆಚ್ಚಳ/ಕಡಿಮೆ 
ಎಸ್‌. ನಾರಾಯಣ ರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು 10,56,81,067/- 13.949 ಹೆಚ್ಚು 














ಮೇಲ್ಕಂಡಂತೆ ಶ್ರೀ ಎಸ್‌. ನಾರಾಯಣ ರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಗುತ್ತಿಗೆದಾರರಾಗಿದ್ದು ಇವರು 
ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆ೦ಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 13.949 ರಷ್ಟು ಹೆಚ್ಚಾಗಿದ್ದು. 
ಸದರಿಯವರ ಟೆಂಡರ್‌ನ್ನು ಸಂದಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರು 
ಮೇಲೆ (1) ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ಸೂಚಿಸಿರುವ ದರಗಳನ್ನು ಕಡಿಮೆಗೊಳಿಸುವ ಸಲುವಾಗಿ ಗುತ್ತಿಗೆದಾರರೊಂದಿಗೆ ಸಂದಾನ ನಡೆಸಲು ದಿನಾಂಕ : 11-2- 
2011 ರಂದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯ ಸಭೆಯನ್ನು ಕರೆಯಲಾಗಿತ್ತು. ಸಭೆಯಲ್ಲಿ ಗುತ್ತಿಗೆದಾರರು ಈ ಕಾಮಗಾರಿಯನ್ನು 
ನಿರ್ವಹಿಸುವಲ್ಲಿ ಉಂಟಾಗುವ ಸಮಸ್ಯೆಗಳು ಕುರಿತು ವಿವರಣೆಯನ್ನು ನೀಡಿದರು. ನಂತರ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ 
ಪರಿಷ್ಕೃತ ಮೊತ್ತ ರೂ. 9,27,43,983/- ಗಳ ಮೇಲೆ ಶೇ. 10.00 ರಷ್ಟು ಹೆಚ್ಚಿನ ದರದಲ್ಲಿ ನಿರ್ವಹಿಸುವುದಾಗಿ ಸ್ವ ಇಚ್ಚೆಯಿಂದ ಪತ್ರವನ್ನು 
ನೀಡಿದರು. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಅಂಗೀಕರಿಸಬಹುದೆ೦ದು ಇಲಾಖಾ ಟೆಂಡರ್‌ ಪರಿಶೀಲನಾ ಸಮಿತಿಯು ಮೇಲೆ 3 ರಲ್ಲಿ 
ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿದೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಠರಿಸಿದಂತೆ ಟೆಂಡರಿಗಿಟ್ಟ 
ಪರಿಷ್ಕೃತ ಮೊತ್ತ ರೂ. 9,27,43,983/- ಗಳ ಮೇಲೆ ಶೇ. 6.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 9,87,72.342/- ಅನುಮೋದಿಸಲು 
ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸನೀಇ 03 ಕೆಜಿದು (ತಾಂತ್ರಿಕ) 2011, ಬೆಂಗಳೂರು, ದಿನಾಂಕ : 13ನೇ ಏಪ್ರಿಲ್‌ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆ, ಕಡೂರು ತಾಲ್ಲೂಕು, ಅಯ್ಯನ ಕೆರೆಯ ದುರಸ್ಥಿ, 
ಜೀರ್ಣೋದ್ದಾರ ಮತ್ತು ಪುನರುಜ್ಜೀವನ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆ೦ಡರಿಗಿಡಲಾದ 
ಮೊತ್ತ ರೂ. 9,27,43,983/- ಗಳ ಮೇಲೆ ಶೇ. 6.50 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 9.87,72,342/- ಗಳಿಗೆ (ರೂ. ಒಂಬತ್ತು ಕೋಟಿ 
ಎಂಬತ್ತೇಳು ಲಕ್ಷದ ಎಪ್ಪತ್ತೆರಡು ಸಾವಿರದ ಮೂರು ನೂರ ನಲವತ್ತೆರೆಡು) ಶ್ರೀ ಎಸ್‌. ನಾರಾಯಣ ರೆಡ್ಡಿ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗಧಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 2002, ದಿನಾ೦ಕ : 20-1-2003 ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 1110 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ ತಾಲ್ಲೂಕು ಖಾಜಿಕೋಟನೂರ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ : 1. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರ ಸಂಖ್ಯೆ 
ಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ್ರ/08-09/4982, 
ದಿನಾಂಕ: 12-09-08 ಮತ್ತು ಮುಇಂ/ಸನೀ(ಉ)ವ/ಬಿಜಾ/ಭೂಸ್ವಾಪ/2010-11, 
ದಿನಾಂಕ: 30/03/2011. 
2. ಸರ್ಕಾರದ ಆದೇಶ ಸಂಖ್ಯೆ ಸನೀಇ 114 ಭೂಸ್ಪಾಪ್ರ 2005, ದಿನಾಂಕ: 07/1/2008. 
ಪ್ರಸ್ತಾವನೆ : 
ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಖಾಜಿಕೋಟನೂರ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ವೆಂಕಟಬೆನ್ನೂರು ಗ್ರಾಮದ ಜಮೀನುಗಳಿಗೆ ಎಂ.ಎಫ್‌.ಎ ಪ್ರಕರಣಗಳಲ್ಲಿ ನೀಡಿದ ತೀರ್ಪಿನ ಅನುಸಾರ ಹೆಚ್ಚಿನ ಪರಿಹಾರ ಪಾವತಿಸಲು ಅನುದಾನ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೨೩ 





ಬಿಡುಗಡೆ ಮಾಡುವಂತೆ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು ಮೇಲೆ (1ರಲ್ಲಿ ಓದಲಾದ ದಿನಾಂಕ: 
12/09/08 ಮತ್ತು 30/03/1ರ ಪತ್ರಗಳಲ್ಲಿ ಕೋರಿದ್ದಾರೆ. ಹೆಚ್ಚಿನ ಪರಿಹಾರ ಧನಕ್ಕೆ ತೀರ್ಪು ನೀಡಿದ ಜಮೀನುಗಳ ಭೂಸ್ವಾಧೀನದ ಪ್ರಕ್ರಿಯೆಯ 
ವಿವರಗಳು ಈ ಕೆಳಕಂಡಂತಿದೆ: 

ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರಡಿ ಅಧಿಸೂಚನೆಯನ್ನು ದಿನಾಂಕ 30/06/1994ರಂದು ಹೊರಡಿಸಿದೆ. 
ಭೂಸ್ವಾಧೀನಾಧಿಕಾರಿಗಳು ಈ ಜಮೀನಿನ ಐತೀರ್ಪನ್ನು ದಿನಾಂಕ: 22/02/96ರಂದು ರಚಿಸಿದ್ದು, ಪ್ರತಿ ಎಕರೆಗೆ ನೀರಾವರಿ ಜಮೀನಿಗೆ 
ರೂ.18,900/-ಗಳು, ಖುಷ್ಕಿ ಭೂಮಿಗೆ ರೂ.12,600/-ಗಳು ಮತ್ತು ಪೋಟಖರಾಬ್‌ ಜಮೀನಿಗೆ ರೂ.800/-ಗಳಂತೆ ನಿಗದಿಪಡಿಸಿರುತ್ತಾರೆ. 

ಐತೀರ್ಪಿನಂತೆ ಪರಿಹಾರ ಪಡೆದು ವೆಂಕಟಬೆನ್ನೂರು ಗ್ರಾಮದ ಸ.ನಂ.ಗಳ ಜಮೀನುಗಳ ಭೂಮಾಲೀಕರು ಇನ್ನೂ ಹೆಚ್ಚಿನ 
ಪರಿಹಾರಕ್ಕಾಗಿ ಭೂಸ್ವಾಧೀನ ಕಾಯ್ದೆ ಕಲಂ 18(1)ರಡಿ ಸಿವಿಲ್‌ ನ್ಯಾಯಾಲಯ(ಹಿರಿಯ ಶ್ರೇಣಿ) ಗುಲ್ಬರ್ಗಾದಲ್ಲಿ ಸಲ್ಲಿಸಿದ್ದ ಎಲ್‌.ಎ.ಸಿ. ಸಂಖ್ಯೆ: 
530/98, 529/98 ಮತ್ತು 528/98ರಲ್ಲಿ ದಿನಾ೦ಕ: 17/04/02ರಲ್ಲಿ ಈ ಜಮೀನುಗಳಿಗೆ ಮಾರುಕಟ್ಟೆ ಬೆಲೆಯನ್ನು ಕ್ರಮವಾಗಿ ಪ್ರತಿ ಎಕರೆಗೆ 
ರೂ.52,500/-, ರೂ.35,000/- ಮತ್ತು ರೂ.800/-ಗಳನ್ನು ನಿಗದಿಪಡಿಸಿದೆ. ಈ ತೀರ್ಪಿನ ವಿರುದ್ಧ ಉಚ್ಛ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ 
ಎಂಎಫ್‌ಎ ಸಂಖ್ಯೆ:5492/02 ಮತ್ತು 5490/02ರಲ್ಲಿ ದಿನಾಂಕ:16/09/09ರಂದು ನೀಡಿರುವ ಆದೇಶದಲ್ಲಿ ಪ್ರತಿ ಎಕರೆ ತರಿ ಜಮೀನಿಗೆ 
ರೂ.110,400/-ಗಳು ಮತ್ತು ಮುಷ್ಠಿ ಜಮೀನಿಗೆ ರೂ.1,65,400/-ಗಳನ್ನು ನಿಗದಿಪಡಿಸಿದೆ. ಎಂಎಫ್‌ಎ 5491/02ರಲ್ಲಿ ಪ್ರತಿ ಎಕರೆಗೆ 
ರೂ.1,10,400/-ಗಳನ್ನು ನಿಗದಿಪಡಿಸಿದೆ. ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಇದು ಅರ್ಹ ಪ್ರಕರಣವಲ್ಲವೆಂದು ಕಾನೂನು ಇಲಾಖೆಯು 
ಪತ್ರ ಸಂಖ್ಯೆ: ಲಾ 30 ಎಲ್‌ಎಸ್‌ಪಿ 2010, ದಿನಾ೦ಕ: 16/01/10, ಲಾ 20 ಎಲ್‌ಎಸ್‌ಪಿ 2010, ದಿನಾಂಕ: 19/01/10 ಮತ್ತು ಲಾ 41 ಎಲ್‌ಎಸ್‌ಪಿ 
2010, ದಿನಾಂಕ: 22/01/0ರಲ್ಲಿ ಅಭಿಪ್ರಾಯ ಪಟ್ಟಿರುತ್ತದೆ. 

ಕಾನೂನು ಇಲಾಖೆಯು ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಲಾ 287 ಎಲ್‌ಎಸ್‌ಪಿ 2010, ದಿನಾಂಕ: 18/08/10ರಲ್ಲಿ ಮೇಲ್ಕಂಡ ಉಚ್ಛ 
ನ್ಯಾಯಾಲಯದ ತೀರ್ಪನ್ನು ಉಲ್ಲೇಖಿಸಿ ಅದರಂತೆ ಪರಿಹಾರ ನೀಡಿರುವುದರಿಂದ, ಈ ಪ್ರಕರಣಗಳಲ್ಲೂ 4(1)ರ ಅಧಿಸೂಚನೆಯ ಹಿಂದಿನ 
ಅವಧಿಗೆ ಪಾವತಿಸುವ ವಿಷಯದಲ್ಲಿ ಮತ್ತು ಖರಾಬು ಜಮೀನಿಗೆ ಪರಿಹಾರ ನೀಡುವ ಬಗ್ಗೆ ಪುನರ್‌ ಪರಿಶೀಲನಾ ಅರ್ಜಿಯಲ್ಲಿ 
ಪ್ರಶ್ನಿಸಬಹುದಾದ್ದರಿ೦ದ, 4(1)ರ ಅಧಿಸೂಚನೆಯ ಹಿಂದಿನ ಅವಧಿಗೆ ಬಡ್ಡಿ ಹೊರತುಪಡಿಸಿ ಪರಿಹಾರ ಪಾವತಿಸಬಹುದೆಂದು ಅಭಿಪ್ರಾಯ 
ನೀಡಿರುತ್ತದೆ. 

ಇದೇ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೇರಿದ್ದ ವೆಂಕಟಬೆನ್ನೂರು ಗ್ರಾಮದ ಇತರ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶವನ್ನು 
ಪರಿಶೀಲಿಸಿ ಮೇಲೆ ಕ್ರಮಾಂಕ (2)ರಲ್ಲಿ ಓದಲಾದ ದಿನಾಂಕ: 07/11/08ರ ಆದೇಶದಲ್ಲಿ ಪರಿಹಾರ ನೀಡಲು ಅನುಮೋದನೆ ನೀಡಲಾಗಿದೆ. 

ಪ್ರಕರಣಕ್ಕೆ ಪಾವತಿಸಬೇಕಾದ ಹೆಚ್ಚಿನ ಪರಿಹಾರದ ವಿವರ ಕೆಳಕಂಡಂತಿವೆ: 



































ಕ್ರಮ ಎಲ್‌ಎಸಿ ಎಂಎಫ್‌ಎ ವೆಂಕಟಬೆನ್ನೂರು ವಿಸ್ತೀರ್ಣ ಪರಿಹಾರ ಮೊತ್ತ 
ಸಂಖ್ಯೆ ಸಂಖ್ಯೆ ಸಂಖ್ಯೆ ಗ್ರಾಮದ ಸ.ನಂ. ಎ-ಗುಂ. ರೂ.ಗಳಲ್ಲಿ 
| 530/8 5492/02 99/ 4-29 2010364 
2 529/8 5491/02 99/2ಎ 1-28 745210 
0-19 
3 528/98 5490/02 100 8367749 
18-21 
ಒಟ್ಟು 11123323 











ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಸನೀಇ 135 ಭೂಸ್ಪಾಪ್ರ 2008, ಬೆಂಗಳೂರು, ದಿನಾಂಕ: 31/03/2011 

ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ತಾಲ್ಲೂಕು ಖಾಜಿಖೋಟನೂರ ಗ್ರಾಮದ ಸಣ್ಣ ನೀರಾವರಿ ಕೆರೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ಖಾಜಿಖೋಟನೂರ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಜಮೀನುಗಳಿಗೆ ಕರ್ನಾಟಕ ಉಚ್ಛ ನ್ಯಾಯಾಲಯವು ನೀಡಿರುವ ತೀರ್ಪಿನಂತೆ 
ರೂ.111,23,323-00ಗಳ (ಒಂದು ಕೋಟಿ ಹನ್ನೊಂದು ಲಕ್ಷದ ಇಪ್ಪತ್ತೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ರೂ.ಗಳು ಮಾತ್ರ) ಪರಿಹಾರ 
ಪಾವತಿಸಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಅನುಮೋದನೆ ನೀಡಿದೆ. 

1 ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ ಬಾರಿ 
ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 

3... ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, ಸಂಬಂಧಿಸಿದ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2010-11ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702-00-800-1-00-ಭೂಸ್ವಾಧೀನ ವೆಚ್ಚಗಳು ಮತ್ತು 
ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಆರ್ಥಿಕ ಇಲಾಖೆಯ ಪತ್ರ ಸಂಖ್ಯೆ; ಆಇ 01 ಬಿಎಸ್‌ಜಿ 2011, ದಿನಾಂಕ: 
19/03/2011ರಲ್ಲಿ ಒದಗಿಸಿರುವ ಪೂರಕ ಅನುದಾನ-॥॥॥ಂಂದ ಭರಿಸುವುದು. 

ಈ ಆದೇಶವನ್ನು ಅರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2010, ದಿನಾಂಕ: 20/0/10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊಡಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋಪಾಲ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1008 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


೧೯೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಂತರ್ಜಲ ವಿಭಾಗಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು 2011-12ನೇ 
ಸಾಲಿನಲ್ಲಿ ಮುಂದುವರಿಸುವ ಬಗ್ಗೆ. 
ಓದಲಾಗಿದೆ : ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರ ಪತ್ರ ಸಂಖ್ಯೆಗಭೂಇ/ ಅಜವಿ/ಅಕೋಬಾ/ 
2010-11/7443, ದಿನಾಂಕ: 25-03-2011. 
ಪ್ರಸ್ತಾವನೆ : 
ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಂತರ್ಜಲ ವಿಭಾಗಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು 2011-12ನೇ ಸಾಲಿನಲ್ಲಿ 
ಮುಂದುವರಿಸಲು ಸರ್ಕಾರದ ಅನುಮೋದನೆಯನ್ನು ನೀಡುವಂತೆ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಇವರು ಮೇಲೆ ಓದಲಾದ 
ದಿನಾಂಕ: 25/03/2011 ಪತ್ರದಲ್ಲಿ ಕೋರಿರುತ್ತಾರೆ. 
ಈ ಪ್ರಸ್ತಾವವನ್ನು ಪರಿಶೀಲಿಸಿ, ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 06 ಅಜಅ 2011, ಬೆಂಗಳೂರು, ದಿನಾಂಕ: 31/03/2011. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿ೦ದ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಂತರ್ಜಲ ವಿಭಾಗದಲ್ಲಿನ ಈ ಕೆಳಕಂಡ 
ಯೋಜನೆಗಳನ್ನು 2011-12ನೇ ಸಾಲಿಗೆ ಮುಂದುವರಿಸಲು ಅನುಮೋದನೆ ನೀಡಲಾಗಿದೆ. 
(ಲಕ್ಷ ರೂ.ಗಳಲ್ಲಿ) 









































2011-12ನೇ 
ಕ್ರಸಂ. ಯೋಜನೆ ಮತ್ತು ಶೀರ್ಷಿಕೆ 
> ಸಾಲಿನ ಅನುದಾನ 
1, ನಿರ್ದೇಶನ ಮತ್ತು ಆಡಳಿತ ಜ್‌ 
2702-02-001-0-01 “ 
2: ದೂರ ಸಂವೇದನಾ ತಾಂತ್ರಿಕತೆಯಿಂದ ಅಂತರ್ಜಲ ಅಭಿವೃದ್ದಿ 2h 
2702-02-005-0-11 “ 
3. ಸಮೀಕ್ಷೆ ಮೇಲ್ಮೈ ಜಲ ಮತ್ತು ಅಂತರ್ಜಲದ ಸಂಸ್ಥೆಯ ಬಲವರ್ಧನೆ 2702- 
ಇ) ಹೆ ಛಿ 282.00 
02-005-0-15 
4. ರಾಷೀಯ ಜಲಶಾಸ ಯೋಜನೆ 2ನೇ ಹಂತ 
Kk ಮೆ 93.00 
2702-02-005-0-80 
5. ಗಿರಿಜನ ಪ್ರದೇಶ ಉಪಯೋಜನೆ ol 
2702-02-796-0-01 
6, ಹರಿಜನರಿಗಾಗಿ ವಿಶೇಷ ಘಟಕ ಯೋಜನೆ ಸು 
2702-02-789-0-04 
ಒಟ್ಟು 400.00 
ಮುಂದುವರೆದ ಕಾರ್ಯಕ್ರಮಗಳಿಗೆ ಯಾವುದೇ ಹೊಸ ಘಟಕಗಳ ಪ್ರಸ್ತಾವನೆ ಇದ್ದಲ್ಲಿ ಪ್ರತ್ಯೇಕವಾಗಿ ಸರ್ಕಾರದ ಮಂಜೂರಾತಿ 


ಪಡೆಯವುದು. 
ಮುಂದುವರೆದ ಯೋಜನೆಗಳಡಿಯಲ್ಲಿ ಖರೀದಿಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ಖರೀದಿ ನಿಯಮಗಳನ್ನು ಹಾಗೂ ಕರ್ನಾಟಕ 
ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 2000ರ ಮತ್ತು ಅದರಡಿಯಲ್ಲಿನ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸತಕ್ಕದ್ದು. 
ಈ ಆದೇಶವನ್ನು ಯೋಜನಾ ಇಲಾಖೆ ಆದೇಶ ಸಂಖ್ಯೆ ಪಿಡಿ 17 ಐಎಂಎಂ 2005, ದಿನಾಂಕ: 10/08/2005ರನ್ವಯ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋಪಾಲ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1009 ಜಲಸ೦ಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ರಾಯಚೂರು ಜಿಲ್ಲೆ, ಸಿಂಧನೂರು ತಾಲ್ಲೂಕಿನ ಕಲ್ಮಂಗಿ ಗ್ರಾಮದ ಹತ್ತಿರ ಹೊಸ ಜಿನುಗುಕೆರೆ ನಿರ್ಮಾಣಕ್ಕಾಗಿ 
ಅಗತ್ಯವಿರುವ ಜಮೀನಿನ ಭೂಸ್ವಾಧೀನ ಪಕ್ರಿಯೆಗಾಗಿ ಮು೦ಗಡ ಹಣ ಪಾವತಿಸುವ ಕುರಿತು. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ, ಉತ್ತರ ವಲಯ, ಬಿಜಾಪುರ ಇವರ ದಿನಾಂಕ: 
29/12/2009ರ ಪತ್ರದ ಸಂಖ್ಯೆಮುಇಂ/ಸನೀ(ಉ)ವ/ಭೂಸ್ವಾ/2010-11/7767. 
ಪ್ರಸ್ತಾವನೆ : 
ಕುಷ್ಟಗಿ ಸಣ್ಣ ನೀರಾವರಿ ವಿಭಾಗದ ವ್ಯಾಪ್ತಿಯಲ್ಲಿ ರಾಯಚೂರು ಜಿಲ್ಲೆ, ಸಿಂಧನೂರು ತಾಲ್ಲೂಕಿನ ಕಲ್ಮಂಗಿ ಗ್ರಾಮದ ಹತ್ತಿರ ಹೊಸ 
ಜಿನುಗು ಕೆರೆ ನಿರ್ಮಾಣಕ್ಕಾಗಿ ಕಲ್ಮಂಗಿ ಗ್ರಾಮದ ಸರ್ವೆ ನಂಬರ್‌ಗಳಿಗೆ ಸೇರಿದ 30-31 ಎಕರೆ ಜಮೀನಿನ ಸ್ವಾಧೀನಕ್ಕಾಗಿ ಭೂಸ್ವಾಧೀನ ಪಿಕ್ರಿಯೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೨೫ 





ನಡೆಸಲು ಸಂಭವನೀಯ ವೆಚ್ಚ ರೂ.30,18,600-00ಗಳನ್ನು ಭೂಸ್ವಾಧೀನಾಧಿಕಾರಿಗಳಲ್ಲಿ ಮುಂಗಡ ಠೇವಣಿ ಮಾಡಲು ಬಿಡುಗಡೆ ಮಾಡುವಂತೆ 
ಮೇಲೆ ಓದಲಾದ ದಿನಾಂಕ: 29/12/2009ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌ ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರು 
ಕೋರಿದ್ದಾರೆ. 

ಸರ್ಕಾರದ ಸುತ್ತೋಲೆ ಸಂಖ್ಯೆ: ಕಂಇ 42 ಭೂಸ್ವಾಹಾ 2000, ದಿನಾಂಕ: 08/10/2001ರಲ್ಲಿ ಸೂಚಿಸಿರುವಂತೆ ಭೂಸ್ವಾಧೀನ 
ಪಕ್ರಿಯೆಗಾಗಿ ಭೂಸ್ವಾಧೀನ ಕಾಯ್ದೆ 40ರ ಅಧಿಸೂಚನೆ ಹೊರಡಿಸುವ ಪೂರ್ವದಲ್ಲಿ ಶೇ.50ರಷ್ಟು ಮುಂಗಡ ಹಣವನ್ನು 
ಭೂಸ್ವಾಧ ೇನಾಧಿಕಾರಿಗಳಲ್ಲಿ ಠೇವಣಿ ಮಾಡಬೇಕಾಗಿದೆ. 

ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಮುಂದಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 19 ಭೂಸ್ವಾಪ್ರ 2010, ಬೆಂಗಳೂರು, ದಿನಾಂಕ 31ನೇ ಮಾರ್ಚ್‌ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ರಾಯಚೂರು ಜಿಲ್ಲೆ, ಸಿಂಧನೂರು ತಾಲ್ಲೂಕಿನ ಕಲ್ಮಂಗಿ ಗ್ರಾಮದ ಹೊಸ ಜಿನುಗು ಕೆರೆ 
ನಿರ್ಮಾಣಕ್ಕೆ ಅಗತ್ಯವಿರುವ ಜಮೀನುಗಳ ಭೂಸ್ವಾಧೀನ ಪಕ್ರಿಯೆ ಪ್ರಾರಂಭಿಸಲು ಸಂಭವನೀಯ ಭೂಸ್ವಾಧೀನ ವೆಚ್ಚದ ಶೇ.50ರಷ್ಟು ಅಂದರೆ 
ರೂ.30,18,600-00 ಲಕ್ಷಗಳನ್ನು (ಮೂವತ್ತು ಲಕ್ಷದ ಹದಿನೆಂಟು ಸಾವಿರದ ಆರುನೂರು ರೂ.ಗಳು ಮಾತ್ರ) ಭೂಸ್ವಾಧೀನಾಧಿಕಾರಿಗಳಲ್ಲಿ ಠೇವಣಿ 
ಮಾಡಲು ಸರ್ಕಾರವು ಅನುಮೋದನೆ ನೀಡಿದೆ. 

ಈ ವೆಚ್ಚವನ್ನು 2010-11ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702-00-800-1-00-ಭೂಸ್ವಾಧೀನ ವೆಚ್ಚಗಳು ಮತ್ತು 
ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ-ರೋಇ 105 ಆಕೋ-1/1, ದಿನಾಂಕ: 
10/03/1ರಲ್ಲಿ ಸಣ್ಣ ನೀರಾವರಿ ಇಲಾಖೆಗೆ ಒದಗಿಸಿರುವ ಪೂರಕ ಅನುದಾನ-!!ರಿಂದ ಭರಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2010, ದಿನಾಂಕ: 20/10/0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಅಧಿಕಾರ ಪ್ರತ್ಯಾಯೋಜನೆಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋಪಾಲ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1010 ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ). 


ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕ ಹೊಸೂರು ಹೋಬಳಿ ಮುರುಗಣ್ಣನಕೆರೆ ಕೆರೆ ಏರಿ ಮತ್ತು ಕೋಡಿ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರ ಐತೀರ್ಪಿನಂತೆ 
ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ಇವರ ಪತ್ರ ಸಂಖ್ಯೆ: 
ಮುಸದ/ಲೆಶಾಖೆ/ಲೆಸ-1-3/ಭೂಸ್ವಾಧೀನ/10-11/2197, ದಿನಾಂಕ: 01/10/2010. 


ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕು ಹೊಸೂರು ಹೋಬಳಿ ಮುರುಗಣ್ಣನಕೆರೆ ಕೆರೆ ಏರಿ ಮತ್ತು ಕೋಡಿ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಹುಲುಗಿನಕಟ್ಟೆ ಗ್ರಾಮಕ್ಕೆ ಸೇರಿದ ಸ.ನಂ.ಗಳ ಜಮೀನಿಗೆ ಉಪ ವಿಭಾಗಾಧಿಕಾರಿ ಹಾಗೂ ಭೂಸ್ವಾಧೀನಾಧಿಕಾರಿಗಳು, 
ಸಾಗರ ಉಪವಿಭಾಗ, ಸಾಗರ ಇವರು ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರಡಿ ಹೊರಡಿಸಿದ ಐತೀರ್ಪಿನಂತೆ ಪರಿಹಾರ ಧನ ಪಾವತಿಸಲು 
ರೂ.15,03,187-00ಗಳನ್ನು ಬಿಡುಗಡೆ ಮಾಡುವಂತೆ ಮೇಲೆ ಓದಲಾದ ದಿನಾಂಕ: 01/0/10ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ 
ದಕ್ಷಿಣ ವಲಯ, ಬೆ೦ಗಳೂರು ಇವರು ಕೋರಿರುತ್ತಾರೆ. 

ಈ ಪ್ರಕರಣದಲ್ಲಿ ಕರ್ನಾಟಕ ಭೂಸ್ವಾಧೀನ ಕಾಯಿದೆ ಕಲಂ 4(1ರ ಅಧಿಸೂಚನೆಯನ್ನು ದಿನಾಂಕ: 12/08/2000ರಂದು ಹೊರಡಿಸಿದೆ. 
ಭೂಸ್ವಾಧೀನಾಧಿಕಾರಿಗಳು, ದಿನಾಂಕ: 19/05/2003ರಂದು ರಚಿಸಿರುವ ಐತೀರ್ಪಿನಲ್ಲಿ ಈ ಜಮೀನುಗಳ ಮಾರುಕಟ್ಟೆ ಬೆಲೆಯನ್ನು ಪ್ರತಿ ಎಕರೆಗೆ 
ರೂ.29,000/-ಗಳಿಗೆ ನಿಗದಿಪಡಿಸಿರುತ್ತಾರೆ. ಈ ಐತೀರ್ಪಿನಂತೆ ಪರಿಹಾರ ಪಡೆದ ಭೂಮಾಲೀಕರು ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್‌ 
ನ್ಯಾಯಾಲಯ (ಹಿರಿಯ ವಿಭಾಗ) ಸೊರಬ ಇಲ್ಲಿ ಸಲ್ಲಿಸಿದ್ದ ಎಲ್‌.ಎ.ಸಿ. ಸಂಖ್ಯೆ 40/07 ರಿಂದ 56/07ರಲ್ಲಿ ದಿನಾಂಕ: 15/03/2003 ರಂದು 
ನೀಡಿರುವ ಆದೇಶದಲ್ಲಿ ಜಮೀನುಗಳ ಮಾರುಕಟ್ಟೆ ಬೆಲೆಯನ್ನು ಪ್ರತಿ ಎಕರೆಗೆ ರೂ.74100/-ಗಳಿಗೆ ನಿಗದಿಪಡಿಸಿರುತ್ತದೆ. 

ಸಿವಿಲ್‌ ನ್ಯಾಯಾಲಯದ ತೀರ್ಪನ್ನು ಉಲ್ಲೇಖಿಸಿ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸೇರಿದ್ದ ಹುಲುಗಿನಕಟ್ಟೆ ಗ್ರಾಮದ ಇತರೆ ಸ.ನಂ.ಗಳಿಗೆ 
ಸೇರಿದ ಜಮೀನಿನ ಭೂಮಾಲೀಕರು ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರಡಿ ಹೆಚ್ಚಿನ ಪರಿಹಾರ ನೀಡುವಂತೆ ಕೋರಿ ಸಲ್ಲಿಸಿದ್ದ ಮನವಿಗಳನ್ನು 
ಪರಿಶೀಲಿಸಿ ಉಪ ವಿಭಾಗಾಧಿಕಾರಿ ಮತ್ತು ಭೂಸ್ವಾಧೀನಾಧಿಕಾರಿಗಳು, ಸಾಗರ ಉಪ ವಿಭಾಗ, ಸಾಗರ ಇವರು ದಿನಾಂಕ: 11/03/2011ರಂದು 
ಐತೀರ್ಪನ್ನು ಹೊರಡಿಸಿರುತ್ತಾರೆ. 

ಪಾವತಿಸಬೇಕಾದ ಸ.ನಂ.ವಾರು ಮೊತ್ತದ ವಿವರ ಕೆಳಕಂಡಂತಿದೆ: 

ಭೂ.ಸ್ವಾ ಕಾಯ್ದೆ ಕಲಂ 28(ಎ)ರಡಿ ಐತೀರ್ಪಿನ ಸಂಖ್ಯೆ ಮತ್ತು ದಿನಾಂಕ 
ಎಲ್‌ಎಸಿ/2/2000-01/ ದಿನಾಂಕ:11/03/2011 
ಹುಲುಗಿನಕಟ್ಟೆ ವಿಸ್ತೀರ್ಣ ಪರಿಹಾರ ಮೊತ್ತ 
ಗ್ರಾಮದ ಸ.ನಂ. ಎ-ಗುಂ ರೂ.ಗಳಲ್ಲಿ 
106/2 1-31 339249 








(et 




















— | 
ನ 0೦ 





೧೯೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 



















































































2; 106/3 0-01 268379 
3. 113/2 0-10 53131 
4. 113/4 0-01 6546 
5. 107/1 1-02 228981 
6. 82 0-—2.75 18001 
J 27/2 0-01 6546 
8. 27/3 0-01 6546 
9. 109 0-11.2 9819 
10. 27/5 0-114 7431 
11, 27/6 0-114 7431 
12. 27/7 0-11.2 8919 
13. 27/8 0-01 5946 
14. 27/9 0-11.4 7431 
15. 27/1 0-1.2 2973 
16. 32/1 0-11.4 8182 
17. 32/2 0-11.4 8182 
18. 32/5 0-01 6546 
19. 32/1 0-11.4 8182 
20. 27/1 0-11.2 8919 
21. 105 2-00 434020 

ಒಟ್ಟು 1451360 





ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 149 ಭೂಸ್ವಾಪ್ರ 2010 ಬೆ೦ಗಳೂರು, ದಿನಾಂಕ 30ನೇ ಮಾರ್ಚ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿ೦ದ ಶಿವಮೊಗ್ಗ ಜಿಲ್ಲೆ, ಶಿಕಾರಿಪುರ ತಾಲ್ಲೂಕಿನ ಮುರುಗಣ್ಣನ ಕೆರೆ, ಏರಿ ಮತ್ತು ಕೋಡಿ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಹುಲುಗಿನಕಟ್ಟೆ ಗ್ರಾಮದ ಜಮೀನುಗಳಿಗೆ ಉಪ ವಿಭಾಗಾಧಿಕಾರಿ ಮತ್ತು ಭೂಸ್ವಾಧೀನಾಧಿಕಾರಿಗಳು, 
ಸಾಗರ ಉಪ ವಿಭಾಗ, ಸಾಗರ ಇವರು ಭೂಸ್ವಾಧೀನ ಕಾಯ್ದೆ ಕಲಂ 28(ಎ)ರಡಿ ಹೊರಡಿಸಿರುವ ಐತೀರ್ಪಿನಂತೆ ಪರಿಹಾರ 
ರೂ. 14,51,360-00ಗಳನ್ನು (ಹದಿನಾಲ್ಕು ಲಕ್ಷದ ಐವತ್ತೊಂದು ಸಾವಿರದ ಮುನ್ನೂರ ಅರವತ್ತು ರೂ.ಗಳು ಮಾತ್ರ ಈ ಕೆಳಕಂಡ 
ಷರತ್ತುಗಳಿಗೊಳಪಟ್ಟು ನೀಡಲು ಸರ್ಕಾರದ ಅನುಮೋದನೆ ನೀಡಿದೆ. 


1. ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ ಎರಡನೇ 
ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 

2 ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು ಪಾವತಿಸತಕ್ಕದ್ದು. 

3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 


ಸಂಬಂಧಿಸಿದ ಸಣ್ಣ ನೀರಾವರಿ ಅಧಿಕಾರಿಗಳು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 

ಈ ವೆಚ್ಚವನ್ನು 2010-11ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702-00-800-1-00-ಭೂಸ್ವಾಧೀನ ವೆಚ್ಚಗಳು ಮತ್ತು 
ಕ್ಷೇಂಗಳು-ಇತೃರ್ಥ 132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಆರ್ಥಿಕ ಇಲಾಖೆಯ ಪತ್ರ ಸಂಖ್ಯೆ; ಆಇ 01 ಬಿಎಸ್‌ಜಿ 201, ದಿನಾಂಕ: 
19/03/2011 ರಲ್ಲಿ ಒದಗಿಸಿರುವ ಪೂರಕ ಅನುದಾನ-1!ರಿ೦ದ ಭರಿಸುವುದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2010, ದಿನಾಂಕ: 20/10/0ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋಪಾಲ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ 


ಜಲಸಂಪನ್ಮೂಲ ಇಲಾಖೇಸಣ್ಣ ನೀರಾವರಿ) 


ಪಿ.ಆರ್‌. 1011 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೨೭ 





ಜಲಸಂಪನ್ಮೂಲ ಸಚಿವಾಲಯ 


ವಿಷಯ : ಚಿತ್ರದುರ್ಗ ಜಿಲ್ಲೆ... ಮೊಳಕಾಲ್ಮೂರು ತಾಲ್ಲೂಕು. ರಂಗಯ್ಯನದುರ್ಗ ಜಲಾಶಯದ ನಿರ್ಮಾಣಕ್ಕಾಗಿ 
ಸ್ವಾಧೀನಪಡಿಸಿಕೊಳ್ಳಲಾದ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯದ ಆದೇಶದಂತೆ ಹೆಚ್ಚಿನ ಪರಿಹಾರ ಪಾವತಿಸುವ ಬಗ್ಗೆ. 
ಓದಲಾಗಿದೆ : ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆ೦ಗಳೂರು ಇವರ ಪತ್ರ ಸಂಖ್ಯೆ: 
ಮುಸದ/ಲೆಶಾ/ಲೆಸ-1/ಭೂಸ್ವಾಧೀನ/10-11/242, ದಿನಾಂಕ: 02/02/2011. 
ಪ್ರಸ್ತಾವನೆ : 
ಚಿತ್ರದುರ್ಗ ಜಿಲ್ಲೆ, ಮೊಳಕಾಲ್ಮೂರು ತಾಲ್ಲೂಕು ರಂಗಯ್ಯನದುರ್ಗ ಜಲಾಶಯದ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ 
ತಳವಾರಹಳ್ಳಿ ಗ್ರಾಮದ ಸರ್ವೆ ನಂಬರ್‌ಗಳ ಜಮೀನುಗಳಿಗೆ ಚಳ್ಳಕೆರೆ ಸಿವಿಲ್‌ ನ್ಯಾಯಾಲಯವು (ಹಿರಿಯ ವಿಭಾಗ) ಎಲ್‌.ಎ.ಸಿ. ಪ್ರಕರಣದಲ್ಲಿ 
ನೀಡಿರುವ ಆದೇಶದಂತೆ ಹೆಚ್ಚುವರಿ ಪರಿಹಾರ ಮೊತ್ತ ರೂ.1,48,970-00ಗಳನ್ನು ಬಿಡುಗಡೆ ಮಾಡಲು ಮೇಲೆ ಓದಲಾದ ಮುಖ್ಯ ಇಂಜಿನಿಯರ್‌, 
ಸಣ್ಣ ನೀರಾವರಿ ದಕ್ಷಿಣ ವಲಯ, ಬೆಂಗಳೂರು ಇವರು ದಿನಾಂಕ: 02/02/11ರ ಪತ್ರದಲ್ಲಿ ಕೋರಿದ್ದಾರೆ. 
ಕರ್ನಾಟಕ ಭೂಸ್ವಾಧೀನ ಕಾಯ್ದೆಯ ಕಲಂ 4(1)ರ ಅಧಿಸೂಚನೆ ದಿನಾಂಕ: 29/06/35ರ ಪ್ರಕಾರ ಭೂಸ್ವಾಧೀನಕ್ಕೊಳಪಟ್ಟ ಜಮೀನಿನ 
ಭೂಮಾಲೀಕರು ದಿನಾಂಕ: 26/09/96ರಂದು ರಚಿಸಿರುವ ಐತೀರ್ಪಿನಂತೆ ಹಣ ಪಡೆದು ಇನ್ನೂ ಹೆಚ್ಚಿನ ಪರಿಹಾರಕ್ಕಾಗಿ ಚಳ್ಳಕೆರೆ ಸಿವಿಲ್‌ 
ನ್ಯಾಯಾಲಯ (ಹಿರಿಯ ವಿಭಾಗ)ದಲ್ಲಿ ಎಲ್‌.ಎ.ಸಿ. ಪ್ರಕರಣ ದಾಖಲಿಸಿದ್ದು, ನ್ಯಾಯಾಲಯವು ಜಮೀನಿನ ಭೂಮೌಲ್ಯವನ್ನು ಪ್ರತಿ ಎಕರೆಗೆ 
ರೂ.9,600/-ಗಳಿಗೆ ಹೆಚ್ಚಿಸಿ ಭೂಸ್ವಾಧೀನ ಕಾಯ್ದೆಯ ಇತರೆ ಸವಲತ್ತುಗಳೊಂದಿಗೆ ಪರಿಹಾರ ನೀಡುವಂತೆ ಆದೇಶಿಸಿದೆ. ನ್ಯಾಯಾಲಯದ 
ಆದೇಶದಂತೆ ಪಾವತಿಸಬೇಕಾದ ಮೊತ್ತದ ವಿವರ ಕೆಳಕಂಡಂತಿದೆ. 


























ಕಮ ಎಲ್‌ಎಸಿ ವಿಸೀರ್ಣ ಪರಿಹಾರ ಮೊತ್ತ 
ತಳವಾರಹಳ್ಳಿ ಗ್ರಾಮದ ಸ.ನಂ ದ್‌ 
ಸಂಖ್ಯೆ ಸಂಖ್ಯೆ ¥ ಎ-ಗುಂ (ರೂ.ಗಳಲ್ಲಿ) 
I 292/02 32 0-19 1,48,970-00 
ಒಟ್ಟು 1,48,970-00 











ಈ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಇದು ಅರ್ಹವಲ್ಲವೆಂದು ಕಂದಾಯ ಇಲಾಖೆಯ ಕಾನೂನು ಕೋಶವು ಪತ್ರ ಸಂಖ್ಯೆ: 
ಆರ್‌ಡಿ 147 ಎಲ್‌ಎಸಿ (ಎಲ್‌ಸಿ) 2007, ದಿನಾಂಕ: 24/01/08ರಲ್ಲಿ ಅಭಿಪ್ರಾಯ ನೀಡಿದೆ. 
ಮೇಲ್ಕಂಡ ಎಲ್ಲಾ ಅಂಶಗಳನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 26 ಭೂಸ್ವಾಪ್ರ 2011 ಬೆಂಗಳೂರು, ದಿನಾಂಕ 31ನೇ ಮಾರ್ಚ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ ಚಿತ್ರದುರ್ಗ ಜಿಲ್ಲೆ, ಮೊಳಕಾಲ್ಮೂರು ತಾಲ್ಲೂಕು ರಂಗಯ್ಯನದುರ್ಗ ಜಲಾಶಯದ 
ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲಾದ ಭಟ್ರಳ್ಳಿ ಗ್ರಾಮಕ್ಕೆ ಸೇರಿದ ಮೇಲ್ಕಂಡ ಸ.ನಂ.ಗಳ ಜಮೀನುಗಳಿಗೆ ಸಿವಿಲ್‌ ನ್ಯಾಯಾಲಯವು ಎಲ್‌.ಎ.ಸಿ. 
ಸಂಖ್ಯೆ: 292/02ರಲ್ಲಿ ನೀಡಿರುವ ಆದೇಶದಂತೆ ಪರಿಹಾರ ರೂ.1,48,970-00 ಗಳನ್ನು (ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಒಂಭೈನೂರ 
ಎಪ್ಪತ್ತು ರೂ.ಗಳು ಮಾತ್ರ ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ನೀಡಲು ಸರ್ಕಾರದ ಅನುಮೋದನೆ ನೀಡಿದೆ. 
1 ಹಣ ಪಾವತಿಗೆ ಮೊದಲು ಮತ್ತೊಮ್ಮೆ ಲೆಕ್ಕಾಚಾರ ತಃಖ್ತೆಯನ್ನು ದೃಢೀಕರಿಸಿಕೊಂಡು ಪಾವತಿಸತಕ್ಕದ್ದು ಹಾಗೂ 
ಎರಡನೇ ಬಾರಿ ಪಾವತಿಯಾಗದಂತೆ ಎಚ್ಚರವಹಿಸತಕ್ಕದ್ದು. 
2. ಹೆಚ್ಚುವರಿ ಪರಿಹಾರಧನದ ಪಾವತಿಗೆ ಮೊದಲು ಜಮೀನಿನ ಹಕ್ಕುದಾರಿಕೆ ಬಗ್ಗೆ ಖಚಿತಪಡಿಸಿಕೊಂಡು 
ಪಾವತಿಸತಕ್ಕದ್ದು. 
3. ಭೂಸ್ವಾಧೀನಕ್ಕೊಳಪಟ್ಟ ಜಮೀನುಗಳು ಇನ್ನೂ ಸಣ್ಣ ನೀರಾವರಿ ಇಲಾಖೆಯ ಹೆಸರಿಗೆ ವರ್ಗಾವಣೆಯಾಗದಿದ್ದಲ್ಲಿ, 
ಸಂಬಂಧಿಸಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರು ವರ್ಗಾವಣೆ ಬಗ್ಗೆ ಕೂಡಲೇ ಕ್ರಮ ಕೈಗೊಳ್ಳತಕ್ಕದ್ದು. 
ಈ ವೆಚ್ಚವನ್ನು 2010-11ನೇ ಸಾಲಿನ ಆಯವ್ಯಯದ ಲೆಕ್ಕಶೀರ್ಷಿಕೆ “4702-00-800-1-00- ಭೂಸ್ವಾಧೀನ ವೆಚ್ಚಗಳು 
ಮತ್ತು ಕ್ಷೇಂಗಳು-ಇತ್ಯರ್ಥ 132 ಬಂಡವಾಳ ವೆಚ್ಚಗಳು” ಅಡಿಯಲ್ಲಿ ಆರ್ಥಿಕ ಇಲಾಖೆಯ ಪತ್ರ ಸಂಖ್ಯೆ ಆಇ 01 ಬಿಎಸ್‌ಜಿ 2011, 
ದಿನಾಂಕ: 19/03/2011ರಲ್ಲಿ ಒದಗಿಸಿರುವ ಪೂರಕ ಅನುದಾನ-11ರಿ೦ದ ಭರಿಸುವುದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್‌ಪಿ 2010, ದಿನಾಂಕ: 20/0/10ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋಪಾಲ್‌ 
ಪಿ.ಆರ್‌. 1012 ಸರ್ಕಾರದ ಅಧೀನ ಕಾರ್ಯದರ್ಶಿ 


ಜಲಸ೦ಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


೧೯೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಜಲಸಂಪನ್ಮೂಲ ಸಚಿವಾಲಯ 
ವಿಷಯ : 2011-12ನೇ ಸಾಲಿನ ರಾಜ್ಯ ವಲಯದಡಿ ಸಣ್ಣ ನೀರಾವರಿ ಇಲಾಖೆಯ ಯೋಜನಾ ಕಾಮಗಾರಿಗಳನ್ನು 
ಮುಂದುವರೆಸುವ ಬಗ್ಗೆ. 
ಪ್ರಸ್ತಾವನೆ 
2011-12ನೇ ಸಾಲಿನ ನೀರಾವರಿ ಸವಿವರ ವೆಚ್ಚದ ಅಂದಾಜುಗಳ ಯೋಜನಾ ದಾಖಲೆಯ ವಿವಿಧ ಲೆಕ್ಕ ಶೀರ್ಷಿಕೆಗಳಡಿ ಸಣ್ಣ ನೀರಾವರಿ 
ಇಲಾಖೆಗೆ ಒದಗಿಸಿರುವ ಅನುದಾನದಲ್ಲಿ 2010-11ನೇ ಸಾಲಿನಲ್ಲಿ ಅಪೂರ್ಣಗೊಂಡಿರುವ ಕಾಮಗಾರಿಗಳನ್ನು ಪ್ರಸ್ತುತ ಸಾಲಿನ ಆಯವ್ಯಯದಲ್ಲಿ 
ಮುಂದುವರೆಸಲು ಮತ್ತು ಪ್ರಸಕ್ತ ಸಾಲಿನ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ನಿರ್ಧರಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 29 ಆವಿಸಂ 2011, ಬೆಂಗಳೂರು, ದಿನಾಂಕ: 01/04/2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿಂದ 2010-11ನೇ ಸಾಲಿನಲ್ಲಿ ಅಪೂರ್ಣಗೊಂಡಿರುವ ಮತ್ತು ಈ ಆದೇಶಕ್ಕೆ ಲಗತ್ತಿಸಿರುವ 


ದಂ ದು 


ಅನುಬಂಧದಲ್ಲಿ ನಮೂದಿಸಿರುವ ಕಾಮಗಾರಿಗಳನ್ನು ಪ್ರಸ್ತುತ ಸಾಲಿನಲ್ಲಿ ಮುಂದುವರೆಸಲು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಅನುಮೋದನೆ 
ನೀಡಲಾಗಿದೆ. 
ಅ. 2010-11ನೇ ಸಾಲಿನಲ್ಲಿ ಮುಂದುವರೆಸಲಾದ ಮತ್ತು ಆ ಸಾಲಿನಲ್ಲಿ ಹೊಸದಾಗಿ ಮಂಜೂರು ಮಾಡಲಾದ 
ಕಾರ್ಯಕ್ರಮಗಳನ್ನು ಮಾತ್ರ 2011-12ನೇ ಸಾಲಿನಲ್ಲಿ ಮುಂದುವರೆಸಿ ಅನುಷ್ಠಾನಗೊಳಿಸುವುದು. 
ಆ. ಈ ಆದೇಶದ ಪ್ರಕಾರ ಮುಂದುವರೆದ ಕಾರ್ಯಕ್ರಮಗಳಿಗೆ ಯಾವುದೇ ಹೊಸ ಘಟಕಗಳ ಪ್ರಸ್ತಾವನೆ ಇದ್ದಲ್ಲಿ 
ಸರ್ಕಾರದ ಪ್ರತ್ಯೇಕ ಮಂಜೂರಾತಿಯನ್ನು ಪಡೆದು ಅನುಷ್ಠಾನಗೊಳಿಸುವುದು. 
ಇ. ಮುಂದುವರೆದ ಯೋಜನೆಗಳಿಗೆ ಅಗತ್ಯ ಸಾಮಗ್ರಿಗಳ ಖರೀದಿಗಳನ್ನು ಎಲ್ಲಾ ಖರೀದಿ ನಿಯಮಗಳು ಮತ್ತು 
ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ ಪಾರದರ್ಶಕತೆ ಕಾಯ್ದೆ 2000ರ ನಿಯಮಗಳನ್ನು ಕಡ್ಡಾಯವಾಗಿ 
ಪಾಲಿಸತಕ್ಕದ್ದು. 


ಈ ಆದೇಶವನ್ನು ಯೋಜನಾ ಇಲಾಖೆಯ ಆದೇಶ ಸಂಖ್ಯೆ: ಪಿಡಿ 17 ಐಎಂಎಂ 2005, ದಿನಾಂಕ: 10/08/2005 ರನ್ವಯ 
ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 







































































ಅನುಬಂಧ 
ಸಣ್ಣ ನೀರಾವರಿ ಇಲಾಖೆ 
2011-12ನೇ ಸಾಲಿಗೆ ಸವಿವರ ವೆಚ್ಚದ ಅಂದಾಜಿನಲ್ಲಿ ಒದಗಿಸಿರುವ ಅನುದಾನ 
(ಲಕ್ಷ ರೂ.ಗಳಲ್ಲಿ) 
ಕ್ರ 2011-12ನೇ ಸಾಲಿಗೆ ಒದಗಿಸಿರುವ 
ಸಂ. Wi ಅನುದಾನ 
1 2 2 
ಸಣ್ಣ ನೀರಾವರಿ ಮೇಲಿನ ಬಂಡವಾಳ ವೆಚ್ಚ-ನಬಾರ್ಡ್‌ ಕಾಮಗಾರಿಗಳು 
1 4702-00-101-1-02-436 ಹೊಸಕೆರೆಗಳ ನಿರ್ಮಾಣ 1,994.00 
2 4702-00-101-1-07-436 ಕೆರೆಗಳ ಆಧುನೀಕರಣ 2,409.00 
3 4702-00-101-5-01-436 ಅಣೆಕಟ್ಟು ಮತ್ತು ಪಿಕಪ್‌ 4,050.00 
4 4702-00-101-3-01-436 ಏತ ನೀರಾವರಿ ಯೋಜನೆ 2,347.00 
ಸಣ್ಣ ನೀರಾವರಿ ಮೇಲಿನ ಬಂಡವಾಳ ವೆಚ್ಚ-ಪ್ರಧಾನ ಕಾಮಗಾರಿಗಳು 

5 4702-00-101-1-02-139 ಹೊಸಕೆರೆಗಳ ನಿರ್ಮಾಣ 1,673.00 
6 | 4702-00-101-1-06-139 ಹಳೆಯ ಮತ್ತು ಒಡೆದ ಕೆರೆಗಳ ಜೀರ್ಣೋದ್ದಾರ ಮತ್ತು Ao 

ಕೆರೆಯ ಹೂಳೆತುವುದು 
7 4702-00-101-1-07-139 ಕೆರೆಗಳ ಆಧುನೀಕರಣ 2,490.00 
8 4702-00-101-5-01-139 ಅಣ್ಷೆಕಟು ಮತ್ತು ಪಿಕಪ್‌ 6,271.00 
9 4702-00-101-3-01-139 ಏತ ನೀರಾವರಿ ಯೋಜನೆ 1,705.00 
10 4702-00-800-8-00-133 ವಿಶೇಷ ಅಭಿವ್ರದಿ ಯೋಜನೆ 
1] ವಿಶೇಷ ಘಟಕ ಯೋಜನೆ 

4702-00-789-0-00-422 ವಿಶೇಷ ಘಟಕ ಯೋಜನೆ 8,614.02 

ವಜಾ-ವಿ.ಘ ಯೋ ಸಾಮಾನ್ನ ನಿಧಿ 










































































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೨೯ 
12 ಗಿರಿ ಜನ ಉಪ ಯೋಜನೆ 
4702-00-796-0-00-423 ಗಿರಿಜನ ಉಪ ಯೋಜನೆ 3,970.20 
ವಜಾ-ಗಿ.ಉ ಯೋ ಸಾಮಾನ್ನ ನಿಧಿ 
13 4702-00-800-1-00-132 ಭೂಸ್ತಾಧೀನ ವೆಚ್ಚಗಳು 1,500.00 
HA 4702-00-101-1-09-132 ಕೃಷಿಗೆ ನೇರವಾಗಿ ಸಂಬಂಧಿಸಿದ ನೀರಾವರಿ ಯೋಜನೆಗಳ ಚ] 
ದುರಸ್ತಿ ನವೀಕರಣ ಹಾಗೂ ಪುನರುಜ್ಜೀವನ 
15 4702-00-101-1-10-139 ಎಐಬಿಪಿ ಪ್ರಧಾನ ಕಾಮಗಾರಿಗಳು 10,900.00 
4702-00-101-2-80-139 ಕರ್ನಾಟಕ ಅಭಿವೃದ್ಧಿ ಯೋಜನೆ (ಜಲ ಸಂವರ್ಧನೆ 
16 ಡಿ 24,000.00 
ಯೋಜನೆ ಸಂಘ) ಪಧಾನ ಕಾಮಗಾರಿಗಳು 
17 ನಿರ್ದೇಶನ ಮತ್ತು ಆಡಳಿತ 3,086.38 
18 2702-80-800-0-01-132 ಸಮೀಕ್ಷಾ ಕಾರ್ಯಗಳು 100.00 
id 2702-80-800-0-09 ಸ.ನೀ ಅಂಕಿ ಅಂಶಗಳ ಕೋಶವನ್ನು ಯುಕ್ತಗೊಳಿಸಲು ಕೇಂದ್ರ ಈ 
ಪುರಸ್ತತ ಯೋಜನೆ 
ಪ್ರವಾಹ ಸಂರಕ್ಷಣಾ ಕಾಮಗಾರಿಗಳು 
20 4711-01-103-1-00-436 ಪ್ರವಾಹ ನಿಯಂತ್ರಣ ನಬಾರ್ಡ್‌ ಕಾಮಗಾರಿಗಳು 200.00 
21 4711-01-103-1-00-140 ಪ್ರವಾಹ ನಿಯಂತ್ರಣ-ಸಣ್ಣ ಕಾಮಗಾರಿಗಳು 450.00 
22 4711-01-103-2-01-200 ಪ್ರವಾಹ ನಿಯಂತ್ರಣ ನಿರ್ವಹಣೆ 50.00 
53 4711-01-103-2-02-139 ನದಿ ನಿರ್ವಹಣೆ ಮತ್ತು ಪ್ರವಾಹ ನಿಯಂತ್ರಣ (ಭಾರತ 6080 
ಸರ್ಕಾರದ ಯೋಜನೆ) 
ನಬಾರ್ಡ್‌ ಮತ್ತು ನಬಾರ್ಡೇತರ ಯೋಜನೆಯ ಒಟ್ಟು ಮೊತ್ತ 80,000.00 
ಗೋಪಾಲ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1013 ಜಲಸಂಪನ್ನೂಲ ಇಲಾಖೆ (ಸಣ್ಣ ನೀರಾವರಿ) 
ENERGY SECRETARIAT 
Sub: Enhancement of wind power capacity from 3.00 MW to 16.8 MW in favour of M/s Suzlon Infrastructure 
Services Limited - reg. 
Read: 1. Government Order No. EN 204 NCE 2009 dated : 20-05-2010. 
2. Letter No. KRED/08/SISL-Agasanahalli (3.00 MW to 16.80 MW)/2011/583 dated : 09/11-2-2011 
received from the Managing Director, Karnataka Renewable Energy Development Limited, 
Bangalore. 
Preamble : 


In the Government Order read at (1) above, sanction has been accorded for allotment of 250.2 MW capacity Wind 


Power Project at Raichur, Bellary, Bijapur, Gulbarga and Haveri Districts in favour of M/s Suzlon Infrastructure Services Limited. 


The Managing Director, Karnataka Renewable Energy Development Limited, Bangalore vide his letter read at (2) 


above, has recommended to enhance the wind power capacity from 3.00 MW (part capacity of 250.2 MW of Haveri District) to 


16.8 at Agasanahalli, Nandihalli and Byadagi villages of Haveri District in favour of M/s Suzlon Infrastructure Services Limited. 


The proposal has been examined in detail and hence the following order :- 


Government Order No.: EN 100 NCE 2011, Bangalore, Dated: 06-04-2011 


Government accords approval for enhancement of wind power capacity from 3.00 MW (part capacity of 250.2 MW) to 


16.8 MW at Agasanahalli, Nandihalli and Byadagi villages of Haveri District in favour of M/s Suzlon Infrastructure Services 


Limited as detailed below :- 





Geographical Area details Sanctioned 
capacity in MW 


Enhancement 
proposed in 
stage-1 


No. of WTGs 
& rating in kw 








The proposed area consists of independent NW-SE oriented 








ridges located on South and Southwest of Byadagi village, 
































೧೯೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 
ridges are having peaks and are held in the following 3.0 MW 13.8 MW 16.8 MW 
geographical co-ordinates :- (8x2100 kw) 
Latitude : 14°38’3”-14°40'0"N 
Longitude : 75°25’'0”-75°30'15”E 
Peaks : 684,670,664,696,666,661 & 698 Amsl. 

Toposheet No: 48 N/6 and 46 N/10 
The Government has reserved the right to cancel/modify this Order. 
The other terms and conditions of the allotment Order read at (1) above shall continue as itis. 
By order and in the name of the Governor of Karnataka 
PR No. 1054 Suresh B. Krishnappanavar 
Under Secretary to Government, 
Energy Department 
ENERGY SECRETARIAT 
Sub: Enhancement of wind power capcity from 42 MW to 19.5 MW 1೧ favour of M/s Suzlon 
Infrastructure Services Limited - reg. 
Read: 1. Government Order No. EN 204 NCE 2009 dated : 20-05-2010. 
2. Letter No. KRED/08/SISL-Nishnigudda (4.20 to 19.5 MW)/2010/584 dated : 09/11-2-2011 
received from the Managing Director, Karnataka Renewable Energy Development Limited, 
Bangalore. 
Preamble : 


In the Government Order read at (1) above, sanction has been accorded for allotment of 250.2 MW capacity Wind 


Power Project at Raichur, Bellary, Bijapur, Gulbarga and Haveri Districts in favour of M/s Suzlon Infrastructure Services Limited. 


The Managing Director, Karnataka Renewable Energy Development Limited, Bangalore vide his letter read at (2) 


above, has recommended to enhance the wind power capacity from 4.2 MW (part capacity of 250.2 MW of Raichur District) to 


19.5 at Nishnigudda, Raichur District in favour of M/s Suzlon Infrastructure Services Limited. 


The proposal has been examined in detail and hence the following order :- 
Government Order No.: EN 102 NCE 2011, Bangalore, Dated: 06-04-2011 
Government accords approval for enhancement of wind power capacity from 4.2 MW (part capacity of 250.2 MW of 


Raichur District) to 19.5 at Nishnigudda, Raichur District in favour of M/s Suzlon Infrastructure Services Limited as detailed 























below :- 
Geographical Area details Sanctioned Enhancement No. of WTGs 
capacity in MW | proposed in | & rating in kw 
stage-1 
The proposed area is of high raised plain with predominant 
orientation in N W-SE directions located on the East of 
Kottapura. It is also called Nishnigudda. The area is covered | 4.2 MW 15.3 MW 19.5 MW 
Cactus and part of it has open scrub features. It is held in the Composition 
following geographical co-ordinates :- of WTGs 
Latitude : 15°37’30”-15°49’45"N (9x2100 & 
Longitude : 76°29'10”-76°31'23”E 1x600 kw) 
Peaks : 588, 521 & 570 Amsl. 
Toposheet No: 57 A/6 and 57 A/10 
The Government has reserved the right to cancel/modify this Order. 
The other terms and conditions of the allotment Order read at (1) above shall continue as itis. 
By order and in the name of the Governor of Karnataka 
PR No. 1055 Suresh B. Krishnappanavar 


Under Secretary to Government, 
Energy Department 








ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೩೧ 





ಇಂಧನ ಸಚಿವಾಲಯ 
ವಿಷಯ : ಮೆ ಮೈಸೂರು ಮರ್ಕಂಟೈಲ್‌ ಕಂಪನಿ ಲಿಮಿಟೆಡ್‌ ಇವರಿಗೆ 15 ಮೆಗಾ ವ್ಯಾಟ್‌ ಸಾಮರ್ಥ್ಯದ Biomass 
Gasifier based power plant with producer gas engine ವಿದ್ಯುತ್‌ ಘಟಕವನ್ನು ಸ್ಥಾಪಿಸಲು 
ನಿರಾಕ್ಷೇಪಣೆಯನ್ನು ನೀಡುವ ಬಗ್ಗೆ. 
ಓದಲಾಗಿದೆ : ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ ಪತ್ರ 
ಸಂಖ್ಯೆ : ಕೆಆರ್‌ಇಡಿ/03/ಎ೦ಎ೦ಸಿಎಲ್‌-ಹಾಲಾಡಿ/1/903 ದಿನಾಂಕ : 17/21-03-2011. 
ಪ್ರಸ್ತಾವನೆ: 
ಮೇಲೆ ಓದಲಾದ ಪತ್ರದಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತದ ಪ್ರಧಾನ ವ್ಯವಸ್ಥಾಪಕರು 
ಮೆ। ಮೈಸೂರು ಮರ್ಕಂಟೈಲ್‌ ಕಂಪನಿ ಲಿಮಿಟೆಡ್‌ ಇವರಿಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕಿನ ಹಾಲಾಡಿ ಗ್ರಾಮದಲ್ಲಿ 15 MW 
ಸಾಮರ್ಥ್ಯದ Biomass Gasifier based power plant with producer gas engine ವಿದ್ಯುತ್‌ ಘಟಕವನ್ನು ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು 
ನೀಡುವಂತೆ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಿ ಪ್ರಸ್ತಾವನೆಯನ್ನು ಕಳುಹಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ :- 
ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 179 ಎನ್‌ಸಿಇ 2011, ಬೆಂಗಳೂರು, ದಿನಾಂಕ: 06-04-2011 
ಮೆ॥ ಮೈಸೂರು ಮರ್ಕಂಟೈಲ್‌ ಕಂಪನಿ ಲಿಮಿಟೆಡ್‌ ಇವರಿಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲ್ಲೂಕಿನ ಹಾಲಾಡಿ ಗ್ರಾಮದಲ್ಲಿ 1.5 
MW ಸಾಮರ್ಥ್ಯದ Biomass Gasifier based power plant with producer gas engine ವಿದ್ಯುತ್‌ ಘಟಕವನ್ನು ಸ್ಥಾಪಿಸಲು ಈ ಕೆಳಗಿನ 
ನಿಬಂಧನೆಗೊಳಪಟ್ಟು ಸರ್ಕಾರದ ನಿರಾಕ್ಷೇಪಣೆಯನ್ನು ನೀಡಲಾಗಿದೆ :- 
1 The company shall obtain separate clearance from Karnataka Power Transmission Corporation Limited in 
respect of evacuation of power. 
2. The company shall enter into wheeling and banking agreement with Karnataka Power Transmission Corporation 
Limited in case of selling power to third party and power purchase agreement in case of selling power to 
Karnataka Power Transmission Corporation Limited/ESCOMS. 
3. The company shall obtain necessary statutory clearance wherever required from the respective 
Departments/Organizations such as Forest Department, Revenue Department & Karnataka State Pollution 
Control Board etc., for the power plant. 
4. The detailed project report (D.P.R.) for the power plant shall be got approved by Karnataka Renewable Energy 
Development Limited before the commencement of the power plant. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 1056 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ತಿದುಪಡಿ 
ಎ 
ಸಂಖ್ಯೆ : ಅಎನ್‌ 383 ಎನ್‌ಸಿಇ 2010 ಬೆಂಗಳೂರು, ದಿನಾಂಕ : 05-04-2011 


ಸರ್ಕಾರದ ಆದೇಶ ಸಂಖ್ಯೆ : ಇಎನ್‌ 61 ಎನ್‌ಸಿಇ 2004 ದಿನಾಂಕ 13-02-2004 ಮತ್ತು ದಿನಾಂಕ : 22-03-2004, ಇಎನ್‌! 
ಎನ್‌ಸಿಇ 2007 ದಿನಾಂಕ : 14-02-2007 ಹಾಗೂ ಇಎನ್‌ 257 ಎನ್‌ಸಿಇ 2008 ದಿನಾಂಕ : 12-02-2009 ರಲ್ಲಿ ಎಲ್ಲೆಲ್ಲಿ ದಾವಣಗೆರೆ 
ಬ್ರಾಂಚ್‌ ಕೆನಾಲ್‌ ಎ೦ದು ನಮೂದಿಸಲಾಗಿದೆಯೋ 
ಅದನ್ನು 
ಹರಿಹರ ಬ್ರಾಂಚ್‌ ಕೆನಾಲ್‌ 
(0೧೫7೩೦೦ at 11.9 kms from Davanagere) 


ಎಂದು ತಿದಿಕೊಂಡು ಓದಿಕೊಳತಕದು. 
[a) ಲ ಸದಿ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ಪಿ.ಆರ್‌. 1057 


೧೯೩೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ENERGY SECRETARIAT 
Sub: Name transfer of M/s Maithri Energy Private Limited to M/s Soham Renewable Energy India Private 
Limited-reg. 
Read: 1. Government Order No. EN 446 NCE 2006 dated : 17-03-2007. 
2. Government Order No. EN 436 NCE 2007 dated : 10-12-2007. 
3. Letter No. KRED/06/Sh-275/Mahadevapura/MHS/2011/948 dated : 21/22-2-2011 received from the 
Managing Director, Karnataka Renewable Energy Development Limited, Bangalore. 
Preamble : 
In the Government Order read at (1) above, approval has been accorded for allotment of 2.00 MW, Mahadevapura-2 
Mini Hydel Project across Kaveri River, Near Mahadevapura village, Srirangapatna Taluk Mandya District in favour of M/s 
Maithri Energy Private Limited. 
In the Government Order read at (2) above, approval has been accorded for the enhancement of capacity from 2.00 
MW to 6.00 MW, Mahadevapura - 2 Mini Hydel Project across Kaveri River, Near Mahadevapura village, Srirangapatna Taluk, 
Mandya District in favour of M/s Maithri Energy Private Limited. 
In the letter read at (3) above, as per the request of the developer The Managing Director, Karnataka Renewable 
Energy Development Limited, Bangalore has sent a proposal to Government for transfer of company’s name from M/s Maithri 
Energy Private Limited to M/s Soham Renewable Energy India Private Limited (vide CIN No. U67000KA1991PTC012495). 
The proposal has been examined in detail and hence the following order :- 
Government Order No.: EN 177 NCE 2011, Bangalore, Dated: 31-03-2011 
Government accords approval for transfer of company’s name from M/s Maithri Energy Private Limited to M/s Soham 
Renewable Energy India Private Limited to implement 6.00 MW Mahadevapura-2 Mini Hydel Scheme across Kaveri River, Near 
Mahadevapura village, Srirangapatna Taluk Mandya District. 
The Government has reserved the power to cancel/modify this Order. 
The other terms and conditions of the Government Order read at 1 & 2 shall IPSO FACTO applicable. 


By order and in the name of the Governor of Karnataka 
PR No. 1058 Suresh B. Krishnappanavar 
Under Secretary to Government, 
Energy Department 


ENERGY SECRETARIAT 
Sub: Enhancement of Mini Hydel Power Plant capacity from 2 MW to 9 MW of M/s Yenepoya Energy 
Private Limited-reg. 
Read: 1. Government Order No. EN 521 NCE 2009dated : 28-04-2010. 
2. Letter No. KREDL/06/SH-406/Aniyur/MHS/553/ dated : 20-1-2011/11-2-2011 
received from the Managing Director, Karnataka Renewable Energy 
Development Limited, Bangalore. 
Preamble : 
In the Government Order read at (1) above, sanction has been accorded for allotment of 2 MW capacity Mini Hydel 
Power Project across Aniyoor Hole near Neriya Village, Belthangadi Taluk, Dhakshina Kannada District in favour of M/s 
Yenepoya Energy Private Limited. 
In the letter read at (2) above, The Managing Director, Karnataka Renewable Energy Development Limited, 
Bangalore, as per the request of the Developer has recommended to Government for enhancement of capacity from 2 MW to 9 
MW across Aniyoor Hole near Neriya Village, Belthangadi Taluk, Dakshina Kannada District in favour of M/s Yenepoya Energy 
Private Limited with the available head and discharge in the river stream. 
The proposal has been examined in detail and hence the following order :- 
Government Order No.: EN 107 NCE 2011, Bangalore, Dated: 01-04-2011 
Government accords approval for enhancement of capacity from 2 MW to 9 MW across Aniyoor Hole near Neriya 
Village, Belthangadi Taluk, Dakshina Kannada District in favour of M/s Yenepoya Energy Private Limited (Weir Latitude - 
13°05’40”, Weir Longitude - 75°28'55” & Power House Latitude Weir Latitude - 13°04'02”, Power House Longitude - 75°28’'50”). 
Subject to the following conditions. 
1. The Government reserves the right to cancel/modify this Order. 
2. The other terms and conditions laid down in Government Order read at (1) above shall continue. 


By order and in the name of the Governor of Karnataka 
PR No. 1059 Suresh B. Krishnappanavar 
Under Secretary to Government, 
Energy Department 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೩೩ 





ಸಹಕಾರ ಸಚಿವಾಲಯ 


ವಿಷಯ : ಸಹಕಾರ ಇಲಾಖೆಯ ವ್ಯಾಪ್ತಿಗೆ ಬರುವ ವಿವಿಧ ಕಾಯ್ದೆಗಳ ಕಾರ್ಯನಿರ್ವಹಣೆಯನ್ನು ಬೆ೦ಗಳೂರು ನಗರ ಜಿಲ್ಲೆಗೆ 
ಸಂಬಂಧಿಸಿದಂತೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮೂರು ವಲಯೃತ್ತಗಳನ್ನಾಗಿ ಪರಿವರ್ತಿಸುವ 
ಕುರಿತು. 
ಓದಲಾಗಿದೆ : ಸರ್ಕಾರದ ಆದೇಶ ಸಂಖ್ಯೆ : ಸಿಎಂಡಬ್ರ್ಯೂ 114 ಸಿಇಎ೦ 1992 ದಿನಾಂಕ : 16-07-1992. 


1 

2. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 152 : ಮುನೋಮು 2008 ದಿನಾಂಕ : 07-05-2008. 

3. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ 50 ಪಿಎ೦ಸಿ 2008, ದಿನಾಂಕ : 27-05-2008. 

4. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್‌ : ಎಡಿಎಂ : 57 : ಎಸ್‌ಓಆರ್‌/ 

2010-11, ದಿನಾಂಕ : 08-07-2010. 

ಸರ್ಕಾರದ ಆದೇಶ ಸಂಖ್ಯೆ : ಸಇ 302 ಎಸಸೇ 2010, ದಿನಾಂಕ : 17-08-2010. 

6. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್‌ : ಎಡಿಎಂ : 57 : ಎಸ್‌ಓಆರ್‌/ 
2010-11 ದಿನಾಂಕ : 15-11-2010 & 22-12-2010. 


ಎ 


ಪ್ರಸ್ತಾವನೆ: 

ಮೇಲೆ ಓದಲಾದ (1ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಉಪ ನಿಬಂಧಕರ ಒಂದು ಕಛೇರಿಯನ್ನು 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಸಹಕಾರ ಸಂಘಗಳ ಉಪ ನಿಬಂಧಕರು-। ಮತ್ತು ಸಹಕಾರ ಸಂಘಗಳ ಉಪ ನಿಬಂಧಕರು-2 ಎಂದು ಎರಡು 
ಪ್ರತ್ಯೇಕ ಕಛೇರಿಗಳನ್ನಾಗಿ ವಿಂಗಡಿಸಲಾಗಿದೆ. 

ಮೇಲೆ ಓದಲಾದ (2)ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರಡಿ ನೋಂದಣಿಯಾಗಿರುವ 
ಸಂಘ/ಸಂಸ್ಥೆಗಳ ಕಾರ್ಯನಿರ್ವಹಣೆಯನ್ನು ಕಂದಾಯ ಇಲಾಖೆಯಿಂದ ಸಹಕಾರ ಇಲಾಖೆಗೆ ದಿನಾಂಕ : 01-06-2008 ರಿಂದ 
ಅನ್ವಯವಾಗುವಂತೆ ವರ್ಗಾವಣೆ ಮಾಡಲಾಗಿರುತ್ತದೆ. 

ಮೇಲೆ ಓದಲಾದ (3)ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕದಲ್ಲಿ ಸಂಘ/ಸಂಸ್ಥೆಗಳ ಕಾರ್ಯನಿರ್ವಹಣೆಯನ್ನು ಕರ್ನಾಟಕ ಸಂಘಗಳ 
ನೋಂದಣಿ ಕಾಯ್ದೆ 1960ರಡಿ ಆಯಾ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರುಗಳಿಗೆ (ಬೆಂಗಳೂರು ನಗರ ಜಿಲ್ಲೆಯನ್ನು ಹೊರತುಪಡಿಸಿ) 
ನೋಂದಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಲು ಅಧಿಕಾರವನ್ನು ಪ್ರತ್ಯಾಯೋಜಿಸಲಾಗಿರುತ್ತದೆ. 

ಮೇಲೆ ಓದಲಾದ (4)ರಲ್ಲಿನ ಸಹಕಾರ ಸಂಘಗಳ ನಿಬಂಧಕರ ಪತ್ರದಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂಘ/ಸಂಸ್ಥೆಗಳ 
ಕಾರ್ಯನಿರ್ವಹಣೆಯ ಅಧಿಕಾರವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು (ಕಾನೂನು ಕೋಶ) ಇವರಿಗೆ ಪ್ರತ್ಯಾಯೋಜಿಸಲಾಗಿದ್ದು, 
ಬೆಂಗಳೂರು ಜಿಲ್ಲೆಯಲ್ಲಿರುವ ಸುಮಾರು 42000 ಸಂಘ/ಸಂಸ್ಥೆಗಳ ಕಾರ್ಯನಿರ್ವಹಣೆಯನ್ನು ಹಿಂದೆ ಕಂದಾಯ ಇಲಾಖೆಯ 5 ಜಿಲ್ಲಾ 
ನೋಂದಣಾಧಿಕಾರಿಗಳ ಕಛೇರಿಗಳು ಕಾರ್ಯನಿರ್ವಹಿಸಿದ್ದು ಈ ಕಾರ್ಯವನ್ನು ಪ್ರಸ್ತುತ ಸಹಕಾರ ಸಂಘಗಳ ಉಪ ನಿಬಂಧಕರು (ಕಾನೂನು 
ಕೋಶ) ಇವರು ಒಬ್ಬರೇ ಸಂಪೂರ್ಣವಾಗಿ ನಿರ್ವಹಿಸಲು ಸಾಧ್ಯವಾಗದಿರುವುದರಿಂದ ಸರ್ಕಾರದ ಖಾತೆಗೆ ಸಂದಾಯವಾಗಬೇಕಾಗಿರುವ ವಿವಿಧ 
ರೀತಿಯ ಶುಲ್ಕಗಳು ಕಡಿಮೆಯಾಗಿ ಸರ್ಕಾರದ ಆದಾಯದಲ್ಲಿ ಕುಂಠಿತವಾಗಿರುವುದಾಗಿ ತಿಳಿಸಿ, ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಈ 
ಕಾಯ್ದೆ ಹಾಗೂ ಇತರೆ ಕಾಯ್ದೆ/ನಿಯಮಗಳನ್ವಯ ಕಾರ್ಯನಿರ್ವಹಣೆಯನ್ನು ಈ ಕೆಳಗೆ ಸೂಚಿಸಿರುವಂತೆ ಸಹಕಾರ ಸಂಘಗಳ ಉಪ ನಿಬಂಧಕರ 
ಹುದ್ದೆಗಳನ್ನು ಮರುಪದನಾಮೀಕರಿಸಿ ವಹಿಸುವ ಬಗ್ಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 

















ಕ್ರಸ. | ಪ್ರಸ್ತುತ ಹುದ್ದೆಯ ವಿವರ ಮಾರ್ಪಡಿಸುವ ಹುದ್ದೆಯ | ನಿರ್ವಹಿಸಬೇಕಾದ ಕಾಯ್ದೆ ಮತ್ತು ನಿಯಮಗಳು 
ವಿವರ 

1 ಸಹಕಾರ ಸಂಘಗಳ ಉಪ | ಸಹಕಾರ ಸಂಘಗಳ ಉಪ | 1. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ನಿಯಮಗಳು 
ನಿಬಂಧಕರು-1 ನಿಬಂಧಕರು-ಉತ್ತರ ಜಿಲ್ಲೆ 1960 

2 ಸಹಕಾರ ಸಂಘಗಳ ಉಪ | ಸಹಕಾರ ಸಂಘಗಳ ಉಪ |2. ಕರ್ನಾಟಕ ಲೇವಾದೇವಿ ಕಾಯ್ದೆ 1961 & ನಿಯಮಗಳು 1965. 
ನಿಬಂಧಕರು-2 ನಿಬಂಧಕರು-ದಕ್ಷಿಣ ಜಿಲ್ಲೆ 3. ಕರ್ನಾಟಕ ಗಿರವಿ ಕಾಯ್ದೆ 1961 & ನಿಯಮಗಳು 1966. 

3 ಸಹಕಾರ ಸಂಘಗಳ ಉಪ | ಸಹಕಾರ ಸಂಘಗಳ ಉಪ | 4. ಜಿಟ್‌ ಫಂಡ್‌ ಕಾಯ್ದೆ 1982 & ನಿಯಮಗಳು 1983. 
ನಿಬಂಧಕರು (ಕಾನೂನು | ನಿಬಂಧಕರು-ಕೇಂದ್ರ ಜಿಲ್ಲೆ |5. ಕರ್ನಾಟಕ ಸಂಘಗಳ ಕಾಯ್ದೆ 1960 ಮತ್ತು ನಿಯಮಗಳು 1961. 
ಕೋಶ) 6. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ೬ ಕರ್ನಾಟಕ 

ಸೌಹಾರ್ದ ಸಹಕಾರಿ ನಿಯಮಗಳು 2004. 














ಸಹಕಾರ ಸಂಘಗಳ ನಿಬಂಧಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಹಿಂದೆ ಉಲ್ಲೇಖ (5)ರಂತೆ ಸರ್ಕಾರ ಆದೇಶವನ್ನು 
ಹೊರಡಿಸಲಾಗಿತ್ತು ಆದರೆ ಸಹಕಾರ ಸಂಘಗಳ ನಿಬಂಧಕರು ಸರ್ಕಾರಕ್ಕೆ ಪರಿಷ್ಕೃತ ಪ್ರಸ್ತಾವನೆಯನ್ನು ಉಲ್ಲೇಖ (6) ರಲ್ಲಿ ಕಳುಹಿಸಿದ್ದು, ಅದರಂತೆ, 
ಬೆಂಗಳೂರು ಜಿಲ್ಲೆಯ ವಿವಿಧ ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿಗಳ ವೃಂದ ಬಲವನ್ನು ಮುಂದುವರಿಸಿ/ಸ್ಥಳಾ೦ತರಗೊಳಿಸಿ 
ನಿಗದಿಪಡಿಸಬೇಕಾಗಿದೆ. 

ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವ ಒಟ್ಟು 28 ವಿಧಾನ ಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಪ್ರತಿ ಸಹಕಾರ ಸಂಘಗಳ ಉಪ 
ನಿಬಂಧಕರುಗಳಿಗೆ ಹಾಗೂ ಆಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳಿಗೆ ಹಂಚಿಕೆಯನ್ನು ಮಾಡಲಾಗಿದೆ ಮತ್ತು ಇದಕ್ಕೆ 
ಸಂಬಂಧಿಸಿದ ವಿಧಾನ ಸಭಾ ಕ್ಷೇತ್ರಗಳ ಹೆಸರುಗಳ ಪಟ್ಟಿಯನ್ನು ಅನುಬಂಧ-5 ರಲ್ಲಿ ಲಗತ್ತಿಸಲಾಗಿದೆ. 





೧೯೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಈ ಮೇಲಿನ ಕಂಡಿಕೆಗಳಲ್ಲಿ ಪ್ರಸ್ತಾಪಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಉಲ್ಲೇಖ «5ರಲ್ಲಿ ಈಗಾಗಲೇ ಹೊರಡಿಸಿರುವ 


ಆದೇಶವನ್ನು ಮಾರ್ಪಡಿಸಿ, ಈ ಕೆಳಗೆ ವಿವರಿಸಿರುವಂತೆ ಪರಿಷ್ಕೃತ ಆದೇಶ ಹೊರಡಿಸಲು ತೀರ್ಮಾನಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಇ 302 ಎಸಸೇ 2010, ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌ 2011 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ 


ಉಪನಿಬಂಧಕರುಗಳ ಮತ್ತು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳ ಹುದ್ದೆಗಳನ್ನು ಈ ಕೆಳಗಿನಂತೆ ಮರುಪದನಾಮೀಕರಿಸಿದೆ. 



































ಕ್ರ ಪ್ರಸ್ತುತ ಹುದ್ದೆಯ ವಿವರ ಹೊಸದಾಗಿ ಪದನಾಮೀಕರಿಸಿರುವ ಹುದ್ದೆಯ ವಿವರ | ಸಿಬ್ಬಂದಿಗಳ /ವ್ಯಾಪ್ತಿ 
ಸಂ. ಯ ಹಂಚಿಕೆ 
1. ಸಹಕಾರ ಸಂಘಗಳ ಉಪ ನಿಬಂಧಕರು | ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ | ವಿವರಗಳನ್ನು 
ಬೆಂಗಳೂರು-11 ವಲಯ ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-1 
ಬೆಂಗಳೂರು ನಗರ ಜಿಲ್ಲೆ ರಲ್ಲಿ ನೀಡಲಾಗಿದೆ. 
2 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, | ವಿವರಗಳನ್ನು 
(ಲೇವಾದೇವಿ) ಬೆ೦ಗಳೂರು ನಗರ ಜಿಲ್ಲೆ ಉತ್ತರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-1(ಅ) 
ರಲ್ಲಿ ನೀಡಲಾಗಿದೆ. 
3 ಸಹಕಾರ ಸಂಘಗಳ ಉಪ ನಿಬಂಧಕರು | ಸಹಕಾರ ಸಂಘಗಳ ಉಪ ನಿಬಂಧಕರು, ಕೇಂದ್ರ ವಿವರಗಳನ್ನು 
ಬೆ೦ಂಗಳೂರು-2 ವಲಯ ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-2 
ಬೆಂಗಳೂರು ನಗರ ಜಿಲ್ಲೆ ರಲ್ಲಿ ನೀಡಲಾಗಿದೆ. 
4 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ ವಿವರಗಳನ್ನು 
2ನೇ ವಲಯ, ಬೆಂಗಳೂರು, ಬೆಂಗಳೂರು ನಗರ | ವಲಯ ವೃತ್ತ ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-2(ಅ) 
ಜಿಲ್ಲೆ ರಲಿ ನೀಡಲಾಗಿದೆ. 
5 ಸಹಕಾರ ಸಂಘಗಳ ಉಪ ನಿಬಂಧಕರು (ಕಾನೂನು | ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ | ವಿವರಗಳನ್ನು 
ಕೋಶ) ಕೇಂದ್ರ ಕಛೇರಿ, ಬೆಂಗಳೂರು, | ವಲಯ ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-3 
ಬೆ೦ಗಳೂರು ನಗರ ಜಿಲ್ಲೆ ರಲಿ ನೀಡಲಾಗಿದೆ. 
6 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1ನೇ | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ | ವಿವರಗಳನ್ನು 
ವಲಯ, ಬೆಂಗಳೂರು ನಗರ ಜಿಲ್ಲೆ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-3(ಅ) 
ರಲ್ಲಿ ನೀಡಲಾಗಿದೆ. 
7. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಂಘ | --- 
3ನೇ ವಲಯ, ಬೆಂಗಳೂರು ನಗರ ಜಿಲ್ಲೆ ಸಂಸ್ಥೆಗಳ ಕಾರ್ಯನಿರ್ವಹಣಾ ಶಾಖೆ, ಸಹಕಾರ 
ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
8 ಹೆಚ್ಚುವರಿ ಸಿಬ್ಬಂದಿಯ ಸ್ಥಳಾಂತರ ವಿವರಗಳನ್ನು 
———— ಅನುಬಂಧ-4 
ರಲ್ಲಿ ನೀಡಲಾಗಿದೆ. 
9 ಸಹಕಾರ ಸಂಘಗಳ ಉಪನಿಬಂಧಕರು &ಓ ವಿವರಗಳನ್ನು 
ಸಹಾಯಕ ನಿಬಂಧಕರುಗಳಿಗೆ ಹಂಚಿಕೆ ಮಾಡಲಾದ ———— ಅನುಬಂಧ-5 
ಅಧಿಕಾರ ವ್ನಾಪಿಯ ವಿವರಗಳು ರಲ್ಲಿ ನೀಡಲಾಗಿದೆ. 














ಹೊಸದಾಗಿ ಪದನಾಮೀಕರಿಸಿರುವ ಅಧಿಕಾರಿಗಳು ಈ ಕೆಳಕಂಡ ಕಾಯ್ದೆ ೬ ನಿಯಮಗಳನ್ವಯ ಕಾರ್ಯನಿರ್ವಹಿಸಲು ಆಡಳಿತಾತ್ಮಕ 


ಮಂಜೂರಾತಿಯನ್ನು ನೀಡಲಾಗಿದೆ. 


NHN YW NE 


ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ನಿಯಮಗಳು 1960. 
ಕರ್ನಾಟಕ ಲೇವಾದೇವಿ ಕಾಯ್ದೆ 1961 & ನಿಯಮಗಳು 1965. 

ಕರ್ನಾಟಕ ಗಿರವಿ ಕಾಯ್ದೆ 1961 & ನಿಯಮಗಳು 1966. 

ಚಿಟ್‌ ಫಂಡ್‌ ಕಾಯ್ದೆ 1982 & ನಿಯಮಗಳು 1983. 

ಕರ್ನಾಟಕ ಸ೦ಘಗಳ ಕಾಯ್ದೆ 1960 ಮತ್ತು ನಿಯಮಗಳು 1961. 
ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ೩& ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳು 2004. 





ಮೇಲ್ಕಂಡ ಅಧಿಕಾರಿಗಳಿಗೆ ಈ ಆದೇಶದೊಂದಿಗೆ ಲಗತ್ತಿಸಿರುವ ಅನುಬಂಧ-5 ರಲ್ಲಿ ವಿಧಾನಸಭಾ ಕ್ಷೇತ್ರವಾರು ಕಾರ್ಯವ್ಯಾಪ್ತಿ 
ನಿಗಧಿಪಡಿಸಲಾಗಿದೆ. ಇವರುಗಳು ಇಲಾಖೆಯಲ್ಲಿ ನಿರ್ವಹಿಸುತ್ತಿರುವ ವಿವಿಧ ಕಾಯ್ದೆ ಮತ್ತು ನಿಯಮಗಳ ನಿರ್ದಿಷ್ಟವಾದ ಅಧಿಕಾರ 
ಪ್ರತ್ಯಾಯೋಜನೆಯ ಬಗ್ಗೆ ಪ್ರತ್ಯೇಕ ಆದೇಶವನ್ನು ಹೊರಡಿಸಲಾಗುವುದು. 

ಹೊಸದಾಗಿ  ಪದನಾಮೀಕರಿಸಿರುವ ಅಧಿಕಾರಿಗಳು ಮತ್ತು ಸ್ಥಳಾಂತರಗೊಂಡಿರುವ 
ಅನುಬಂಧಗಳಲ್ಲಿ ಸೂಚಿಸಿರುವ ಸ್ಥಳಗಳಲ್ಲಿ ಮುಂದಿನ ಆದೇಶದವರೆಗೆ ಮುಂದುವರೆಯತಕ್ಕದ್ದು. 

ಈ ಆದೇಶವು ದಿನಾಂಕ : 01-04-2011 ರಿಂದ ಜಾರಿಗೆ ಬರುತ್ತದೆ. 


ಸಿಬ್ಬಂದಿಗಳು ಮುಂದಿನ ಆದೇಶದವರೆಗೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಮಿತಾ ಪ್ರಸಾದ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ 


೧೯೩೫ 





ಅನುಬಂಧ-1 


ಸಹಕಾರ ಸಂಘಗಳ ಉಪನಿಬಂಧಕರು-। ಬೆಂಗಳೂರು ನಗರ ಜಿಲ್ಲೆ ಎಂದು ಇರುವ ಕಛೇರಿಯ ಹೆಸರನ್ನು ಸಹಕಾರ ಸಂಘಗಳ ಉಪನಿಬಂಧಕರು, 





ಉತ್ತರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ಎಂಬುದಾಗಿ ಮರುನಾಮಕರಣ ಮಾಡಿರುವ ಕಛೇರಿಗೆ ಹಾಲಿ ಇರುವ ವೃಂದಬಲದೊಂದಿಗೆ 








ಸ್ಥಳಾಂತರ ಮಾಡಿರುವ ವಂದಬಲದ ವಿವರಗಳು 



























































ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಈ ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ ವೃತ್ತ, 
ಕಛೇರಿಯ ಹಾಲಿ ವೃಂದ ಬಲ ಬೆ೦ಗಳೂರು ನಗರ ಇಲ್ಲಿಗೆ ಸ್ಥಳಾಂತರಿಸಿದ ಹುದ್ದೆಗಳ ವೃಂದ ಬಲ 
1 ಸಹಕಾರ ಸಂಘಗಳ ಉಪನಿಬಂಧಕರು 1 ಸಹಕಾರ ಸಂಘಗಳ ಉಪನಿಬಂಧಕರು | 
2 ಸಹಕಾರ ಅಭಿವೃದ್ದಿ ಅಧಿಕಾರಿ 1 ಸಹಕಾರ ಅಭಿವೃದ್ದಿ ಅಧಿಕಾರಿ 1 
3 ಅಧೀಕ್ಷಕರು 1 ಅಧೀಕ್ಷಕರು 1 
4 ಸಹಕಾರ ಸಂಘಗಳ ಹಿರಿಯ ನಿರೀಕಕರು 2 ಸಹಕಾರ ಸಂಘಗಳ ಹಿರಿಯ ನಿರೀಕಕರು 2 
5 ಸಹಕಾರ ಸಂಘಗಳ ನಿರೀಕ್ಷಕರು 2 ಸಹಕಾರ ಸಂಘಗಳ ನಿರೀಕ್ಷಕರು 2 
6 ಪ್ರಥಮ ದರ್ಜೆ ಸಹಾಯಕರು 3 ಪ್ರಥಮ ದರ್ಜೆ ಸಹಾಯಕರು 3 
7 | ಶೀಘ್ರಲಿಪಿಗಾರರು 1 ಶೀಘಲಿಪಿಗಾರರು 1 
8 ದಿತೀಯ ದರ್ಜೆ ಸಹಾಯಕರು 1 ದ್ವಿತೀಯ ದರ್ಜೆ ಸಹಾಯಕರು 1 
9 ಬೆರಳಚ್ಚುಗಾರರು 1 ಬೆರಳಚ್ಚುಗಾರರು 1 
10 | ವಾಹನ ಚಾಲಕರು 1 ವಾಹನ ಚಾಲಕರು 1 
11 | ಗೂಪ್‌ ಡಿ ನೌಕರರು 2 ಗೂಫ್‌ ಡಿ ನೌಕರರು 2 
ಒಟು, 16 ಒಟು, 16 
ಅನುಬಂಧ-1(ಅ) 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ಲೇವಾದೇವಿ) ಬೆ೦ಗಳೂರು ನಗರ ಜಿಲ್ಲೆ ಈ ಕಛೇರಿಯನ್ನು ಸಹಕಾರ ಸಂಘಗಳ ಸಹಾಯಕ 





ನಿಬಂಧಕರು, ಉತ್ತರ ವಲಯ ವೃತ್ತ, ಬೆಂಗಳೂರು ಜಿಲ್ಲೆ ಎಂದು ಮರುನಾಮಕರಣ ಮಾಡಿ ಈ ಕಛೇರಿಗೆ ಸಹಕಾರ ಸಂಘಗಳ ಸಹಾಯಕ 





ನಿಬಂಧಕರ ಕಛೇರಿ, 1ನೇ ವಲಯ, ಬೆ೦ಗಳೂರು ನಗರ ಜಿಲ್ಲೆ ಈ ಕಛೇರಿಯ ಸಿಬ್ಬಂದಿಗಳನ್ನು ಸ್ಥಳಾ೦ತರ ಮಾಡಿರುವ ವಂದಬಲ 








ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ವೃತ್ತ 
ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಯ ಹಾಲಿ ಇರುವ ವೃಂದ ಬಲ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ ವಲಯ ವೃತ್ತ 
ಬೆ೦ಗಳೂರು ನಗರ ಜಿಲ್ಲೆ ಈ ಕಛೇರಿಗೆ ಸ್ಥಳಾಂತರ ಮಾಡಿರುವ 
ಹುದ್ದೆಗಳ ವೃಂದಬಲ 















































1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 
2 ಸಹಕಾರ ಅಭಿವೃದ್ದಿ ಅಧಿಕಾರಿ (ಮಾರಾಟಾಧಿಕಾರಿ) 1 | ಸಹಕಾರ ಅಭಿವೃದ್ದಿ ಅಧಿಕಾರಿ (ಮಾರಾಟಾಧಿಕಾರಿ) 1 
3 ಅಧೀಕ್ಷಕರು 1 | ಅಧೀಕ್ಷಕರು 1 
4 | ಸಹಕಾರ ಸಂಘಗಳ ನಿರೀಕ್ಷಕರು 4 | ಸಹಕಾರ ಸಂಘಗಳ ನಿರೀಕ್ಷಕರು 4 
5 ದ್ವಿತೀಯ ದರ್ಜೆ ಸಹಾಯಕರು 3 | ದ್ವಿತೀಯ ದರ್ಜೆ ಸಹಾಯಕರು 3 
6 ಬೆರಳಚ್ಚುಗಾರರು 1 | ಬೆರಳಚ್ಚುಗಾರರು 1 
7 ವಾಹನ ಚಾಲಕರು 1 | ವಾಹನ ಚಾಲಕರು 1 
8 ಗೂಫ್‌ ಡಿ ನೌಕರರು 4 | ಗ್ರೂಫ್‌ ಡಿ ನೌಕರರು 4 

ಒಟು, 16 ಒಟು, 16 

ಅನುಬಂಧ-2 


ಸಹಕಾರ ಸಂಘಗಳ ಉಪನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಎಂದು ಇರುವ ಕಛೇರಿಯ ಹೆಸರನು ಸಹಕಾರ ಸಂಘಗಳ 








ಉಪನಿಬಂಧಕರು, ಕೇಂದ್ರ ವಲಯ ವೃತ್ತ ಬೆಂಗಳೂರು ನಗರ ಜಿಲ್ಲೆ ಎಂಬುದಾಗಿ ಮರುನಾಮಕರಣ ಮಾಡಿರುವ ಕಛೇರಿಗೆ ಸ್ಥಳಾಂತರ 


ಮಾಡಿರುವ ವಂದಬಲದ ವಿವರಗಳು 








ಸಹಕಾರ ಸಂಘಗಳ ಉಪನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ 
ಈ ಕಛೇರಿಯಲ್ಲಿ ಹಾಲಿ ಇರುವ ವೃಂದ ಬಲ 


ಸಹಕಾರ ಸಂಘಗಳ ಉಪನಿಬಂಧಕರು, ಕೇಂದ್ರ ವಲಯ ವೃತ್ತ. 
ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಗೆ ಸ್ಥಳಾಂತರ ಮಾಡಿರುವ 
ಹುದ್ದೆಗಳ ವೃಂದ ಬಲ 














1 ಸಹಕಾರ ಸಂಘಗಳ ಉಪನಿಬಂಧಕರು 1 








ಸಹಕಾರ ಸಂಘಗಳ ಉಪನಿಬಂಧಕರು 1 




































































೧೯೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 
2 ಸಹಕಾರ ಅಭಿವೃದ್ದಿ ಅಧಿಕಾರಿ 1 ಸಹಕಾರ ಅಭಿವೃದ್ದಿ ಅಧಿಕಾರಿ | 
3 ಅಧೀಕ್ಷಕರು 1 ಅಧೀಕ್ಷಕರು 1 
4 ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 2 ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 2 
5 ಸಹಕಾರ ಸಂಘಗಳ ನಿರೀಕ್ಷಕರು 1 ಸಹಕಾರ ಸಂಘಗಳ ನಿರೀಕ್ಷಕರು 1 
6 ಪ್ರಥಮ ದರ್ಜೆ ಸಹಾಯಕರು 2 ಪ್ರಥಮ ದರ್ಜೆ ಸಹಾಯಕರು 2 
7 | ಶೀಘ್ರಲಿಪಿಗಾರರು 1 ಶೀಘಲಿಪಿಗಾರರು 1 
8 ದಿತೀಯ ದರ್ಜೆ ಸಹಾಯಕರು 2 ದ್ವಿತೀಯ ದರ್ಜೆ ಸಹಾಯಕರು 2 
9 ಬೆರಳಚ್ಚುಗಾರರು 1 ಬೆರಳಚ್ಚುಗಾರರು 1 
10 | ವಾಹನ ಚಾಲಕರು 1 ವಾಹನ ಚಾಲಕರು 1 
11 | ಗೂಫ್‌ ಡಿ ನೌಕರರು 2 |ಗೂಫ್‌ ಡಿ ನೌಕರರು 2 

ಒಟು, 15 ಒಟು, 15 

ಅನುಬಂಧ-2(ಅ) 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 2ನೇ ವಲಯ, ಬೆಂಗಳೂರು ಇದನು, 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 








ಬೆಂಗಳೂರು ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ಎಂದು ಮರುನಾಮಕರಣ ಮಾಡಿರುವ ಕಛೇರಿಗೆ ಸ್ಥಳಾಂತರ ಮಾಡಿರುವ 
ವೃಂದಬಲದ ವಿವರಗಳು 
























































ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 2ನೇ ವಲಯ, | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ ವಲಯ ವೃತ್ತ, 
ಬೆಂಗಳೂರು ಈ ಕಛೇರಿಯಲ್ಲಿ ಹಾಲಿ ಇರುವ ವೃಂದ ಬಲ ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಗೆ ಸ್ಥಳಾಂತರ ಮಾಡಿರುವ 
ಹುದ್ದೆಗಳ ವೃಂದಬಲ 

1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 

2 | ಸಹಕಾರ ಅಭಿವೃದ್ದಿ ಅಧಿಕಾರಿ 1 | ಸಹಕಾರ ಅಭಿವೃದ್ದಿ ಅಧಿಕಾರಿ 1 

3 ಅಧೀಕ್ಷಕರು 1 | ಅಧೀಕ್ಷಕರು 1 

4 ಸಹಕಾರ ಸಂಘಗಳ ನಿರೀಕ್ಷಕರು 3 | ಸಹಕಾರ ಸಂಘಗಳ ನಿರೀಕ್ಷಕರು 3 

5 ಪ್ರಥಮ ದರ್ಜೆ ಸಹಾಯಕರು 1 | ಪಥಮ ದರ್ಜೆ ಸಹಾಯಕರು 1 

6 ದ್ವಿತೀಯ ದರ್ಜೆ ಸಹಾಯಕರು 4 | ದ್ವಿತೀಯ ದರ್ಜೆ ಸಹಾಯಕರು 4 

7 ಬೆರಳಚ್ಚುಗಾರರು 1 | ಬೆರಳಚ್ಚುಗಾರರು 1 

8 ವಾಹನ ಚಾಲಕರು - | ವಾಹನ ಚಾಲಕರು 1 

9 ಗೂಫ್‌ ಡಿ ನೌಕರರು 6 | ಗೂಫ್‌ ಡಿ ನೌಕರರು 4 
ಒಟು, 18 ಒಟು, 16 

ಅನುಬಂಧ-3 


ಸಹಕಾರ ಸಂಘಗಳ ಉಪನಿಬಂಧಕರು, ಕಾನೂನುಕೋಶ, ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಈ ಕಛೇರಿಯನ್ನು ಸಹಕಾರ 





ಸಂಘಗಳ ಉಪನಿಬಂಧಕರು, ದಕ್ಷಿಣ ವಲಯ ವೃತ್ತ, ಬೆ೦ಗಳೂರು ನಗರ ಜಿಲ್ಲೆ ಎಂದು ನಾಮಕರಣ ಮಾಡಿರುವ ಕಛೇರಿಗೆ ಹುದ್ದೆಗಳನ್ನು 








ಸ್ಥಳಾಂತರಗೊಳಿಸಿ ನಿಗದಿಪಡಿಸಿರುವ ವಂದಬಲದ ವಿವರಗಳು 














ಕ್ರ ಹುದ್ದೆಯ ಪದನಾಮ ಹುದ್ದೆಗಳ | ಪುನರ್‌ವಿನ್ಯಾಸಗೊಳಿಸುವ ವಿಧಾನ 

ಸಂ. ಸಂಖೆ, 

1 ಸಹಕಾರ ಸಂಘಗಳ ಉಪನಿಬಂಧಕರು 1 ಸಹಕಾರ ಸಂಘಗಳ ಉಪನಿಬಂಧಕರು (ಕಾನೂನು ಕೋಶ), ಸಹಕಾರ 
ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಈ ಹುದ್ದೆಯ ಸ್ತಳಾಂತರದಿಂದ. 

2 ಸಹಕಾರ ಅಭಿವೃದ್ಧಿ ಅಧಿಕಾರಿ 1 ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆ೦ಗಳೂರು ಪೂರ್ವ ತಾಲ್ಲೂಕ್‌ ಈ ಹುದ್ದೆಯ 
ಸ್ಥಳಾಂತರದಿಂದ. 

3 ಅಧೀಕ್ಷಕರು | ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 





4 ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು |2 


1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮೂರನೇ ವಲಯ, 
ಬೆಂಗಳೂರುರವರ ಕಛೇರಿಯಿಂದ ಸ್ಥಳಾಂತರದ ಮೂಲಕ 

2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು(ಲೇವಾದೇವಿ) 
ಬೆಂಗಳೂರುರವರ ಕಛೇರಿಯಿಂದ ಸ್ಥಳಾಂತರದ ಮೂಲಕ 














5 ಸಹಕಾರ ಸಂಘಗಳ ನಿರೀಕ್ಷಕರು 2 





ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 









































ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೩೭ 

6 ಪ್ರಥಮ ದರ್ಜೆ ಸಹಾಯಕರು 2 ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 

7 ಶೀಘ್ರಲಿಪಿಗಾರರು 1 ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 

8 ದ್ವಿತೀಯ ದರ್ಜೆ ಸಹಾಯಕರು 2 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು(ಲೇವಾದೇವಿ) 

ಬೆಂಗಳೂರುರವರ ಕಛೇರಿಯಿಂದ ಸ್ಥಳಾಂತರದ ಮೂಲಕ 

2) ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ 

9 ಬೆರಳಚ್ಚುಗಾರರು 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು(ಲೇವಾದೇವಿ) ಬೆಂಗಳೂರುರವರ 
ಕಛೇರಿಯಿಂದ ಸ್ಥಳಾಂತರದ ಮೂಲಕ 

10 ವಾಹನ ಚಾಲಕರು 1 ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 

1] ಗೂಫ್‌ ಡಿ ನೌಕರರು 2 ಸಹಾಯಕ ನಿಬಂಧಕರು, 2ನೇ ವಲಯ, ಬೆಂಗಳೂರುರವರ ಕಛೇರಿಯಿಂದ 
ಸ್ಥಳಾಂತರದ ಮೂಲಕ. 

ಒಟು 16 














ಅನುಬಂಧ-3(ಅ) 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 1ನೇ ವಲಯ, ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಯನ್ನು ಸಹಕಾರ ಸಂಘಗಳ ಸಹಾಯಕ 





ನಿಬಂಧಕರು, ದಕ್ಷಿಣ ವಲಯ ವೃತ್ತ, ಬೆ೦ಗಳೂರು ನಗರ ಜಿಲ್ಲೆ ಎಂದು ಮರುನಾಮಕರಣ ಮಾಡಿ ಈ ಕಛೇರಿಗೆ ಸಹಕಾರ ಸಂಘಗಳ ಸಹಾಯಕ 





ನಿಬಂಧಕರ ಕಛೇರಿ 3ನೇ ವಲಯ, ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಯ ಸಿಬಂದಿಗಳನು, ಸ್ಥಳಾಂತರ ಮಾಡಿರುವ ವೃಂದಬಲದ ವಿವರಗಳು 










































































ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 3ನೇ ವಲಯ, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ ವಲಯ ವೃತ್ತ, 
ಬೆಂಗಳೂರು ಹಾಲಿ ಇರುವ ವೃಂದ ಬಲ ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಗೆ ಸ್ಥಳಾಂತರ ಮಾಡಿರುವ 
ಹುದ್ದೆಗಳ ವ್ರಂದಬಲ 
1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 
2 ಸಹಕಾರ ಅಭಿವೃದ್ದಿ ಅಧಿಕಾರಿ - | ಸಹಕಾರ ಅಭಿವೃದ್ದಿ ಅಧಿಕಾರಿ ದ 
3 ಅಧೀಕ್ಷಕರು 1 | ಅಧೀಕ್ಷಕರು 1 
4 ಸಹಕಾರ ಸಂಘಗಳ ನಿರೀಕ್ಷಕರು 2 | ಸಹಕಾರ ಸಂಘಗಳ ಹಿರಿಯ ನಿರೀಕಕರು 1 
5 | ದ್ವಿತೀಯ ದರ್ಜೆ ಸಹಾಯಕರು 3 | ಸಹಕಾರ ಸಂಘಗಳ ನಿರೀಕ್ಷಕರು 3 
6 ಬೆರಳಚ್ಚುಗಾರರು 1 | ದ್ವಿತೀಯ ದರ್ಜೆ ಸಹಾಯಕರು 3 
7 | ವಾಹನ ಚಾಲಕರು 1 | ಬೆರಳಚ್ಚುಗಾರರು 1 
8 ಗೂಫ್‌ ಡಿ ನೌಕರರು 2 | ವಾಹನ ಚಾಲಕರು 1 
ಗೂಫ್‌ ಡಿ ನೌಕರರು 2 
ಒಟು, 14 ಒಟು, 13 
ಅನುಬಂಧ-4 
ಸಹಕಾರ ಸಂಘಗಳ ಉಪನಿಬಂಧಕರು-। ಮತ್ತು 2 ರವರ ಕಛೇರಿಗಳ ವ್ಯಾಪ್ತಿಯಲ್ಲಿ ಇರುವ ಈ ಕೆಳಕಂಡ ಹುದ್ದೆಗಳನ್ನು ಈ ಕೆಳಕಂಡ ಕಛೇರಿಗಳಿಗೆ 
ಸಳಾ೦ತರಿಸಲಾಗಿದೆ. 
ಕ್ರಸಂ. ಹಾಲಿ ಇರುವ ಹುದ್ದೆಯ ಪದನಾಮ ಸ್ಥಳಾ೦ತರ ಮಾಡಿದ ಹುದ್ದೆ ಮತ್ತು ಕಛೇರಿ 
ಮತ್ತು ಕಛೇರಿ 
1 1. ಸಹಕಾರಿ ಅಭಿವೃದ್ಧಿ ಅಧಿಕಾರಿ | ಈ ಹುದ್ದೆಗಳನ್ನು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ಉತ್ತರ 
ಬೆಂಗಳೂರು ಉತ್ತರ ತಾ: ವಲಯ ವೃತ್ತ, ಬೆ೦ಗಳೂರು ನಗರ ಜಿಲ್ಲೆ (ಹೊಸದಾಗಿ ಮರುನಾಮಕರಣ ಮಾಡಿರುವ 
2.ನಿರೀಕ್ಷಕರು, ಸಹಕಾರ ಅಭಿವೃದ್ಧಿ | ಪ್ರಯುಕ್ತ) 
ಅಧಿಕಾರಿ ಕಛೇರಿ, ಬೆಂಗಳೂರು ಉತರ 
ತಾ: 3 
2 1. ಸಹಕಾರಿ ಅಭಿವೃದ್ಧಿ ಅಧಿಕಾರಿ | ಈ ಹುದ್ದೆಗಳನ್ನು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ದಕ್ಷಿಣ 
ಬೆಂಗಳೂರು ದಕ್ಷಿಣ ತಾ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ (ಹೊಸದಾಗಿ ಮರುನಾಮಕರಣ ಮಾಡಿರುವ 
2.ನಿರೀಕ್ಷಕರು, ಸಹಕಾರ ಅಭಿವೃದ್ಧಿ | ಪ್ರಯುಕ್ತ) 
ಅಧಿಕಾರಿ ಕಛೇರಿ, ಬೆಂಗಳೂರು ದಕ್ಷಿಣ 
ತಾ: 
3 1. ಸಹಕಾರಿ ಅಭಿವೃದ್ಧಿ ಅಧಿಕಾರಿ | ಈ ಹುದ್ದೆಗಳನ್ನು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ಕೇಂದ್ರ 
ಆನೇಕಲ್‌ ತಾ: ಆನೇಕಲ್‌ ವಲಯ ವೃತ್ತ, ಬೆ೦ಗಳೂರು ನಗರ ಜಿಲ್ಲೆ (ಹೊಸದಾಗಿ ಮರುನಾಮಕರಣ ಮಾಡಿರುವ 
2.ನಿರೀಕ್ಷಕರು, ಸಹಕಾರ ಅಭಿವೃದ್ಧಿ | ಪ್ರಯುಕ್ತ) 








ಅಧಿಕಾರಿ ಕಛೇರಿ, ಆನೇಕಲ್‌ ತಾ: 














೧೯೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಅನುಬಂಧ-5 
ಹೊಸದಾಗಿ ಪದನಾಮೀಕರಿಸಿರುವ ಸಹಕಾರ ಸಂಘಗಳ ಉಪ ನಿಬಂಧಕರು ಮತ್ತು ಸಹಾಯಕ ನಿಬಂಧಕರುಗಳ ಬೆಂಗಳೂರು ನಗರ ಜಿಲ್ಲೆಯ 
ವಿಧಾನಸಭಾ ಕ್ಷೇತ್ರವಾರು ಕಾರ್ಯವ್ಹಾಪಿ 

































































ಬ್ರಾ 
ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ಸಹಕಾರ ಸಂಘಗಳ ಉಪನಿಬಂಧಕರು ಕೇಂದ್ರ | ಸಹಕಾರ ಸಂಘಗಳ ಉಪನಿಬಂಧಕರು ದಕ್ಷಿ ಣ 
ವಲಯ ವೃತ್ವ ಬೆಂಗಳೂರು ನಗರ ಜಿಲ್ಲೆ ವಲಯ ವೃತ್ತ ಬೆಂಗಳೂರು ನಗರ ಜಿಲ್ಲೆ ವಲಯ ವೃತ್ತ ಬೆಂಗಳೂರು ನಗರ ಜಿಲ್ಲೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಉತ್ತರ | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ದಕ್ಷಿಣ ವಲಯ ವೃತ್ತ, ಬೆಂಗಳೂರು ನಗರ 
ಜಿಲ್ಲೆ ಜಿಲ್ಲೆ 
I ಯಲಹಂಕ 1 ಗಾಂಧೀನಗರ 1 ಕೆ.ಆರ್‌.ಪುರಂ 
2 ಬ್ಯಾಟರಾಯನಪುರ 2 ಚಿಕ್ಕಪೇಟೆ 2 ಮಹದೇವಪುರ 
3 ಹೆಬ್ಬಾಳ 3 ವಿಜಯನಗರ 3 ಸರ್‌.ಸಿ.ವಿ. ರಾಮನ್‌ ನಗರ 
4 ಯಶವಂತಪುರ 4 ಶಿವಾಜಿನಗರ 4 ಬಿ.ಟಿ.ಎಂ. ಲೇಔಟ್‌ 
5 ದಾಸರಹಳ್ಳಿ 5 ಪುಲಕೇಶಿನಗರ 5 ಪದ್ಮನಾಭ ನಗರ 
6 ಮಹಾಲಕ್ಷ್ಮಿ ಲೇಔಟ್‌ 6 ಶಾಂತಿನಗರ 6 ಬೊಮ್ಮನಹಳ್ಳಿ 
7 ರಾಜಾಜಿನಗರ 7 ಬಸವನಗುಡಿ 7 ಸರ್ವಜ್ಞ ನಗರ 
8 ಗೋವಿಂದರಾಜನಗರ 8 ಚಾಮರಾಜಪೇಟೆ 8 ಆನೇಕಲ್‌ 
9 ಮಲ್ಲೇಶ್ವರಂ 9 ಜಯನಗರ 9 ಬೆಂಗಳೂರು ದಕ್ಷಿಣ 
10 | ರಾಜರಾಜೇಶರಿನಗರ 
ಅಮಿತಾ ಪ್ರಸಾದ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಪಿ.ಆರ್‌. 1060 ಸಹಕರ ಸಾ 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಯಾನೆಯು ಭೂ ಸ್ವಾಧೀನಪಡಿಸಿಕೊಂಡಿರುವ ಜಮೀನಿಗೆ 
ನ್ಯಾಯಾಲಯದ ಆದೇಶದನ್ವಯ ಹೆಚ್ಚಿನ ಪರಿಹಾರ ಪಾವತಿಸಲು ಮಂಜೂರು ಮಾಡಿರುವ ಮೃದು ಸಾಲದ 
ಮರುಪಾವತಿಗೆ ಷರತ್ತು ಮತ್ತು ನಿಬಂಧನೆಗಳನ್ನು ನಿಗದಿಪಡಿಸುವ ಬಗ್ಗೆ. 
ಓದಲಾಗಿದೆ : ದಿನಾಂಕ : 14-09-2010ರ ವಾಕ್ಕೆ 76 ಸಸಕಾ 2010ನೇ ಸಂಖ್ಯೆಯ ಸರ್ಕಾರದ ಆದೇಶ. 
ಪ್ರಸ್ತಾವನೆ: 


ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರಾನೆ ನಿಯಮಿತವು ಸ್ವಾಧೀನಪಡಿಸಿಕೊಂಡಿರುವ ಜಮೀನಿನ ಭೂಮಾಲೀಕರಿಗೆ 
ಪಾವತಿಸಬೇಕಾಗಿರುವ ಹೆಚ್ಚುವರಿ ಪರಿಹಾರ ಮೊತ್ತವನ್ನು ಉಚ್ಛ ನ್ಯಾಯಾಲಯದ ನಿರ್ದೇಶನದಂತೆ ನ್ಯಾಯಾಲಯದಲ್ಲಿ ಠೇವಣಿ ಇರಿಸುವ 
ಸಲುವಾಗಿ ರೂ. 36,04,707-00ಗಳನ್ನು ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಲಾನೆ ನಿಯಮಿತಕ್ಕೆ ಮೃದು ಸಾಲವಾಗಿ ದಿನಾಂಕ 
14-09-2010ರ ಸರ್ಕಾರದ ಆದೇಶದ ಮೂಲಕ ಮಂಜೂರು ಮಾಡಿ ಬಿಡುಗಡೆ ಮಾಡಲಾಗಿರುತ್ತದೆ. ಈ ಮೃದು ಸಾಲದ ಮರುಪಾವತಿಗಾಗಿ 
ಷರತ್ತು ಮತ್ತು ನಿಬಂಧನೆಗಳನ್ನು ನಿಗದಿಗೊಳಿಸಬೇಕಾಗಿರುವುದರಿಂದ ಈ ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ವಾಕೈ 76 ಸಸಕಾ 2010, ಬೆಂಗಳೂರು, ದಿನಾಂಕ: 06-04-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಶ್ರೀ ಭೀಮಾಶಂಕರ ಸಹಕಾರಿ ಸಕ್ಕರೆ ಕಾರ್ಯಾನೆ ನಿಯಮಿತಕ್ಕೆ ಮಂಜೂರು ಮಾಡಿ 
ಬಿಡುಗಡೆ ಮಾಡಿರುವ ರೂ. 36,04,707-00ಗಳ ಮೃದು ಸಾಲದ ಮರು ಪಾವತಿಗಾಗಿ ಷರತ್ತು ಮತ್ತು ನಿಬಂಧನೆಗಳನ್ನು ಈ ಆದೇಶದ 
ಅನುಬಂಧದ ಪ್ರಕಾರ ವಿಧಿಸಲಾಗಿದೆ. 

ಈ ಆದೇಶವನ್ನು ಆಂತರಿಕ ಸಲಹೆಗಾರರ ದಿನಾಂಕ : 03-01-2011ರ ವಾಕೈ 3 ಆ೦ಆಸ (1) 2011ರ ಸಂಖ್ಯೆಯ ಅನಧಿಕೃತ 
ಟಿಪ್ಪಣಿಯ ಮೂಲಕ ಹಾಗೂ ಆರ್ಥಿಕ ಇಲಾಖೆಯ ದಿನಾಂಕ : 17-03-2011ರ ಆಇ 17 ವೆಚ್ಚ-2/2010ರ ಸಂಖ್ಯೆಯ ಅನಧಿಕೃತ ಟಿಪ್ಪಣಿಯ 
ಮೂಲಕ ನೀಡಿರುವ ಸಹಮತಿ ಅನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ರಾಮಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
(ಸಹಕಾರಿ ಸಕ್ಕರೆ) 





ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ 


೧೯೩೯ 





Annexure to the ಆ.0೦. No. CI 76 5456/64 2010 dated : 06-04-2011 
Essential details of Loans sanctioned vide Government Orders 
No. Cl 76 SaSaKa 2010 dated : 14-09-2010 


LOANS AND ADVANCES BY STATE GOVERNMENT 





Sanctioning Authority 


Government of Karnataka 





Sanction (ಅ.0. No. and date) 


No. Cl 76 SaSaKa 2010 dated : 14-09-2010 





To whom sanctioned 


Sri Bhimashankar Sahakari Sakkare Karkhane Niyamitha, Maragur, Indi 
Taluk, Bijapura District 










































































4. Amount sanctioned Rs. 36,04,707-00 (Rupees thirty six lakhs four thousand and seven hundred 
(in words and figures) seven only) 
5. Sanction valid upto Not applicable 
6. Purpose of Loan To pay compensation to land owners as per Court Orders 
7. Payable in cash or adjustment Cash/cheque 
8. Planor Non-plan Plan 
9. Head of Account to which the loan is 6860-04-101-0-28-394 
debitable 
10. Progressive amount of loan sanctioned to 6.0. No. and date Amount 
date in the financial year. (Rs. In lakhs) 
No. Cl 76 5858/48 2010 dated : 14-09- 36,04,707-00 
2010 
Total 36,04,707-00 
11. Period of Loan 10 years from the date of issue of terms and conditons 
12. Moratorium towards repayment, if any -Nil- 
13. Date and year from which repayment is to From the date of issue of terms and conditions. Interest and penal interest 
commence due to be outstanding as on issue of terms and conditions date 
14. Mode of repayment By cheque or DD 
15. Rate of Interest 
a) Effective (if instalment received on or From date of issue of Terms and Conditions and as per ಆ.0೦. No. FD 01 
before due date) BLA 2002 dated 10-07-2003 
b) Normal rate (if instalment not received on 13% P.A. 
or before due date) 
c) Penal rate of interest (೦೧ over due 2.5% P.A. 
instalment for the period of default) 
d) Mode of recovery of interest Along with interest due and penal interest due 
16. Adjustment of over due loans, if any = 
17. Authority who countersigns the payee’s Commissioner for Cane Development and Director of Sugar, Bangalore 
receipt 
18. Authority who maintains loan ledger and Commissioner for Cane Development and Director of Sugar, Bangalore 
watches recovery 
19. Authority responsible for reconciliation and Commissioner for Cane Development and Director of Sugar, Bangalore 
monitoring of loan 
20. Authority to whom utilization certificates are | Commissioner for Cane Development and Director of Sugar, Bangalore 
to be given 
21. Authority who should furnish estimate of Commissioner for Cane Development and Director of Sugar, Bangalore 
recovery of loan and interest for inclusion in 
the budget estimates 
B. Ramaswamy 
ಪಿ.ಆರ್‌. 1066 Under Secretary to Government, 


Commerce and Industries Department 
(Co-operative Sugar) 





೧೯೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





COMMERCE AND INDUSTRIES SECRETARIAT 
Sub: Project Proposal of M/s Pash Space International Pvt. Ltd., to establish a “Value Homes for 
the middle and lower income group” project at Devanahalli Industrial Area, Bangalore Rural 
District-withdrawl of G.O. dated : 11-03-2011. 


Read: 1. Government Order No. Cl 365 SPI 2010 dated : 15-07-2010. 
2. Proceedings of the 24" State High Level Clearance Committee (SHLCC) meeting held 
on 24-01-2011. 
3. Government Order No. Cl 365 SPI 2010 dated : 11-03-2011. 
4. Letter No. KUM/SHLCC/DD-3/324/2010-11 dated : 05-04-2011. 
Preamble : 

M/s Pash Space International Pvt. Ltd., had been accorded approval to establish a “Value Homes for the middle and 
lower income group” project at Devanahalli Industrial Area, Bangalore Rural District-vide ಆ.0೦. dated : 15-07-2010 read at (1) 
above. 

The State High Level Clearance Committee (SHLCC) in its meeting dated 24-01-2011 cancelled the land allotment to 
the unit by taking into the cognizance of a letter supposed to have been written by the Managing Director of Pash Space 
International Pvt. Lid., and the Government issued the ಅ.೦. referred at (3) above. 

Now, the Managing Director, Karnataka Udyog Mitra in his letter referred at (4) above has informed that this 
company’s Managing Director has denied that he had written such letter and has disputed the genuiness of the letter dated 20- 
01-2011. The Managing Director, Karnataka Udyog Mitra has further requested to restore the ಅ.೦. referreed at (1) above, 
pending ratification of the action taken in the next SHLCC meeting. 

The proposal of the Managing Director, Karnataka Udyog Mitra has been examined in detail and hence this order. 

Government Order No.: 365 SPI 2010, Bangalore, Dated: 06-04-2011 

In the circumstances explained above, the Govt. Order No. Cl 365 SPI 2010 dated : 11-03-2011 referred at (3) above 

is hereby withdrawn with immediate effect and the ಅ.0. dated : 15-07-2010 read at (1) above is restored. 


By order and in the name of the Governor of Karnataka 
PR No. 1067 A.V. Srinivasa Dikshit 
Desk Officer (Technical Cell) 
Commerce and Industries Department 


ಕಂದಾಯ ಸಚಿವಾಲಯ 


ವಿಷಯ : ಶ್ರೀ ಎನ್‌. ಸುಬ್ಬಣ್ಣ ಹಿಂದಿನ ತಹಶೀಲ್ದಾರ್‌ ಕುಂದಾಪುರ (ಪ್ರಸ್ತುತ ನಿವೃತ್ತ ಹಾಗೂ ಇತರರ ವಿರುದ್ಧದ ಇಲಾಖಾ 
ವಿಚಾರಣೆ ಬಗ್ಗೆ. 

ಓದಲಾಗಿದೆ : 1. ಜಿಲ್ಲಾಧಿಕಾರಿಗಳು ಉಡುಪಿ ಜಿಲ್ಲೆ ಇವರ ಪತ್ರ ಸಂ : ಎಡಿಎಂ:ಸಿಆರ್‌:177/2004-05, ದಿನಾಂಕ : 20-09-2005. 
2. ಸರ್ಕಾರದ ಕಾರಣ ಕೇಳುವ ನೋಟೀಸ್‌ ಸಂ : ಆರ್‌ಡಿ 47 ಎಡಿಇ 2005, ದಿನಾಂಕ : 28-09-2005. 
3. ಶ್ರೀ ಎನ್‌. ಸುಬ್ಬಣ್ಣ, ತಹಶೀಲ್ದಾರ್‌ ಇವರ ಲಿಖಿತ ಸಮಜಾಯಿಷಿ ದಿನಾಂಕ : 06-10-2005. 
4. ಶ್ರೀ ಜಿ.ಟಿ.ಪುಂಡಲೀಕರಾವ್‌, ಹಿಂದಿನ ಶಿರಸ್ತೇದಾರ್‌, ಕುಂದಾಪುರ ತಾಲ್ಲೂಕು ಕಛೇರಿ, ಇವರ ಲಿಖಿತ 


ಸಮಜಾಯಿಷಿ ದಿನಾಂಕ : 14-11-2006. 

ಶ್ರೀ ಯು.ಪದ್ದುಕುಂಬಾರ್‌, ಪ್ರದ.ಸ. ತಾಲ್ಲೂಕು ಕಛೇರಿ, ಕುಂದಾಪುರ ಇವರ ಲಿಖಿತ ಸಮಜಾಯಿಷಿ ದಿನಾಂಕ. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 47 ಎಡಿಇ 2005, ದಿನಾಂಕ : 17-06-2006. 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 47 ಎಡಿಇ 2005, ದಿನಾಂಕ : 04-06-2006. 

ವಿಚಾರಣಾಧಿಕಾರಿಗಳ ವಿಚಾರಣಾ ವರದಿ, ದಿನಾಂಕ : 31-12-2009. 

ಸರ್ಕಾರದ ಎರಡನೇ ಕಾರಣ ಕೇಳುವ ನೋಟಿಸು ದಿನಾಂಕ : 02-03-2010. 

10. ಶ್ರೀ ಎನ್‌. ಸುಬ್ಬಣ್ಣ, ನಿವೃತ್ತ ತಹಶೀಲ್ದಾರ್‌ ಇವರ ಲಿಖಿತ ಸಮಜಾಯಷಿ ದಿನಾಂಕ : 22-03-2010. 

1. ಶ್ರೀ ಜಿ.ಟಿ.ಪುಂಡಲೀಕರಾವ್‌, ಹಿಂದಿನ ಶಿರಸ್ತೇದಾರ್‌, ಕುಂದಾಪುರ ತಾಲ್ಲೂಕು ಕಛೇರಿ, ಇವರ ಲಿಖಿತ 
ಸಮಜಾಯಿಷಿ ದಿನಾಂಕ : 16-04-2010. 


12. ಕರ್ನಾಟಕ ಲೋಕಸೇವಾ ಆಯೋಗದ ಪತ್ರ ಸಂಖ್ಯೆ : ಪಿಎಸ್‌ಸಿ 14/ಸಿಎನ್‌ಎಸ್‌ 10, ದಿನಾಂಕ : 08-12-2010. 


0 ಛಾ ಛಾ 


. 


ಟ್ಟ 


ಸಾವನೆ: 


ಬಿ 


ದ್‌ ಬಣ 


ಅವಧಿಯಲ್ಲಿ ಕರ್ನಾಟಕ ಭೂ ಸುಧಾರಣಾ ಕಾಯದೆ ಕಲಂ 61ರಂತೆ ಭೂ ನ್ಯಾಯ ಮಂಡಳಿಯಿಂದ ಮಂಜೂರಾದ ಜಮೀನನ್ನು ಭೂ ನ್ಯಾಯ 
ಮಂಡಳಿಯಿಂದ ಅಂತಿಮ ತೀರ್ಪಾದ 15 ವರ್ಷದ ಒಳಗೆ ಪರಭಾರೆ ಮಾಡಲು ನಿರ್ಭಂಧವಿದ್ದರೂ ಸಹ ಕಂದಾವರ ಗ್ರಾಮದ ರಘುರಾಮ 
ಹೆಗ್ಡೆಯವರ ಮಕ್ಕಳಾದ ಬಾಲಕೃಷ್ಣ ಹೆಗ್ಡೆ ಮತ್ತು ಶ್ರೀಮತಿ ವೆಂಕಮ್ಮ ಹೆಗ್ಗಡತಿ ಎಂಬುವವರಿಗೆ ಕುಂದಾಪುರ ಭೂ ನ್ಯಾಯ ಮಂಡಳಿಯ ಟಿ.ಆರ್‌.ಐ. 
ಸಂ : 1682/77-78, 1683/77-78, ದಿನಾಂಕ : 17-03-2003 ರಂತೆ ಕುಂದಾಪುರ ಕಸಬಾ ಗ್ರಾಮದ ಸ.ನಂ. 59/6ಎ ರಲ್ಲಿ 0.41 ಎಕರೆ 


ಶ್ರೀ ಎನ್‌. ಸುಬ್ಬಣ್ಣ, ತಹಶೀಲ್ದಾರ್‌ (ಪ್ರಸ್ತುತ ನಿವೃತ್ತರು) ಇವರು ಈ ಹಿಂದೆ ಕುಂದಾಪುರ ತಾಲ್ಲೂಕಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೪೧ 





ಸ.ನಂ. 59/5ಎ ಪ()ರಲ್ಲಿ 0.17 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ಅಧಿಬೋಗದ ಹಕ್ಕು ಮಂಜೂರಾದ 15 ವರ್ಷದ ಪರಭಾರೆ ನಿರ್ಬಂಧವಿದ್ದ 
ಅವಧಿಯಲ್ಲಿ ಅಂದರೆ ದಿನಾಂಕ : 21-04-2003 ರಂದು ಮಾರಾಟ ಮಾಡಲು ನಿರಾಕ್ಷೇಪಣಾ ಪತ್ರ ನೀಡಿರುವುದಾಗಿ ಹಾಗೂ ಇದೇ ವಿಷಯಕ್ಕೆ 
ಸಂಬಂಧಿಸಿದಂತೆ, ನಿರಾಕ್ಷೇಪಣಾ ದೃಢೀಕರಣ ಪತ್ರ ನೀಡಲು ಕಛೇರಿ ಟಿಪ್ಪಣಿ ಮಂಡಿಸಿ, ಶಿಫಾರಸ್ಸು ಮಾಡಿರುವ ಬಗ್ಗೆ ಹಾಗೂ ಕರ್ತವ್ಯ ನಿಷ್ಟೆ 
ಇಲ್ಲದೆ ದುರ್ನಡತೆಯನ್ನು ಎಸಗಿರುತ್ತಾರೆ. ಸರ್ಕಾರಿ ಅಧಿಕಾರಿ/ನೌಕರರಾಗಿ ಗಂಭೀರ ಸ್ವರೂಪದ ಕರ್ತವ್ಯಲೋಪ ಎಸಗಿದ ಆರೋಪದ ಮೇಲೆ 
ಇವರ ಕರ್ನಾಟಕ ನಾಗರೀಕ ಸೇವಾ (ನಡತೆ) 1966ರ ನಿಯಮಾವಳಿಗಳನ್ನು ಉಲ್ಲಂಘಿಸಿರುವ ಆರೋಪದ ಮೇರೆಗೆ ಶಿಸ್ತು ಕ್ರಮ ಜರುಗಿಸುವಂತೆ 
ಮೇಲೆ ಓದಲಾದ ಕ್ರಸಂ. (1)ರ ದಿನಾಂಕ 20-09-2005ರಲ್ಲಿ ಜಿಲ್ಲಾಧಿಕಾರಿಗಳು, ಉಡುಪಿ ಇವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ಸದರಿ ಜಿಲ್ಲಾಧಿಕಾರಿಗಳ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಶ್ರೀ ಎನ್‌.ಸುಬ್ಬಣ್ಣ ಪ್ರಸ್ತುತ ನಿವೃತ್ತ ತಹಶೀಲ್ದಾರ್‌, 
ಶ್ರೀ ಜಿ.ಟಿ.ಪುಂಡಲೀಕರಾವ್‌ ಪ್ರಸ್ತುತ ನಿವೃತ್ತ ಶಿರಸ್ತೇದಾರ್‌, ಕುಂದಾಪುರ ಹಾಗೂ ಶ್ರೀ ಯು. ಪದ್ದು ಕುಂಬಾರ್‌, ಪ್ರದ.ಸ. ಇವರುಗಳಿಗೆ 
ದೋಷಾರೋಪಣಾ ಪಟ್ಟಿ (ಅನುಬಂಧ 1 ರಿಂದ 4 ರವರೆಗೆ) ಸಿಸಿಎ ನಿಯಮಾವಳಿ ಅನ್ವಯ, ಮೇಲೆ ಓದಲಾದ ಕ್ರಸಂ. (2)ರ ದಿನಾಂಕ : 
28-09-2005ರಂದು ಕಾರಣ ಕೇಳುವ ನೋಟೀಸ್‌ ಜಾರಿ ಮಾಡಲಾಗಿತ್ತು. 

ಸದರಿ ನೋಟೀಸ್‌ಗೆ ಮೇಲೆ ಓದಲಾದ ಕ್ರಸಂ. (5)ರ ದಿನಾಂಕ : 05-11-2005ರ ಸಮಜಾಯಿಷಿಯಲ್ಲಿ ಶ್ರೀ ಯು.ಪದ್ದು ಕುಂಬಾರ್‌, 
ಪ್ರದ.ಸ. ಇವರು ತಮ್ಮ ಮೇಲೆ ಹೊರಿಸಲಾದ ಆರೋಪವನ್ನು ಒಪ್ಪಿಕೊಂಡಿದ್ದರಿಂದ ಮೇಲೆ ಓದಲಾದ ಕ್ರಸಂ. (6)ರ ದಿನಾಂಕ : 17-06-2006ರ 
ಆದೇಶದಲ್ಲಿ ಒಂದು ವಾರ್ಷಿಕ ವೇತನ ಬಡ್ತಿಯಷ್ಟು ಸಂಚಿತ ಪರಿಣಾಮ ಬೀರದಂತೆ ತಡೆಹಿಡಿಯುವ ದಂಡನೆಯ ಆದೇಶ ಹೊರಡಿಸಲಾಗಿರುತ್ತದೆ. 

ಆದರೆ ಸದರಿ ನೊಟೀಸಿಗೆ ಶ್ರೀ ಎನ್‌.ಸುಬ್ಬಣ್ಣ, ತಹಶೀಲ್ದಾರ್‌ ಹಾಗೂ ಶ್ರೀ ಜಿ.ಟಿ.ಪುಂಡಲೀಕರಾವ್‌, ಹಿಂದಿನ ಶಿರಸ್ತೇದಾರ್‌, 
ಕುಂದಾಪುರ ತಾಲ್ಲೂಕು ಕಛೇರಿ ಇವರುಗಳು ಮೇಲೆ ಓದಲಾದ ಕ್ರಸಂ. (3) ಮತ್ತು (4) ದಿನಾಂಕ : 06-10-2005 ಹಾಗೂ 14-11-2006ರಲ್ಲಿ 
ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸಿ, ತಮ್ಮ ಎರುದ್ಧದ ಆರೋಪಗಳನ್ನು ಅಲ್ಲಗೆಳೆದು ಆರೋಪದಿಂದ ಮುಕ್ತಗೊಳಿಸುವಂತೆ ಕೋರಿರುತ್ತಾರೆ. 

ಸದರಿಯವರ ಲಿಖಿತ ಸಮಜಾಯಿಷಿಯನ್ನು ಸರ್ಕಾರವು ಪರಿಶೀಲಿಸಿ, ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 
214ರಡಿಯಲ್ಲಿ ಇಲಾಖಾ ವಿಚಾರಣೆಯನ್ನು ನಡೆಸಬೇಕೆಂದು ಹಾಗೂ ಈ ವಿಚಾರಣೆಯಲ್ಲಿ 1957ರ ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳ ನಿಯಮ 13ರಡಿಯಲ್ಲಿ ಈ ಪ್ರಕರಣದ ಸತ್ಯಾಸತ್ಯತೆಯನ್ನು ಕಂಡುಕೊಳ್ಳುವ ದೃಷ್ಟಿಯಿಂದ ಇಲಾಖಾ 
ವಿಚಾರಣೆ ನಡೆಸಲು ಮೇಲೆ ಓದಲಾದ ಕ್ರಮ ಸಂಖ್ಯೆ : (7ರ ದಿನಾಂಕ : 04-06-2009ರ ಆದೇಶದಲ್ಲಿ ಶ್ರೀ ಫ.ನಿ. ಗುಡ್ಡಾಕಾರ ನಿವೃತ್ತ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರು, ಧಾರವಾಡ ಇವರನ್ನು ವಿಚಾರಣಾಧಿಕಾರಿಗಳನ್ನಾಗಿ ಹಾಗೂ ಕೇಂದ್ರ ಸ್ಥಾನಿಕ ಸಹಾಯಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಉಡುಪಿ ಇವರನ್ನು ಮಂಡನಾಧಿಕಾರಿಯನ್ನಾಗಿ ನೇಮಿಸಿ ಆದೇಶ ಹೊರಡಿಸಲಾಗಿತ್ತು 

ಅದರಂತೆ ವಿಚಾರಣಾಧಿಕಾರಿಗಳು ನಿಯಮಾನುಸಾರ ಇಲಾಖಾ ವಿಚಾರಣೆ ನಡೆಸಿ ಮೇಲೆ ಓದಲಾದ ಕ್ರಮ ಸಂಖ್ಯೆ : (8)ರ ದಿನಾಂಕ : 
31-12-2009 ರಂದು ವಿಚಾರಣಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. ಸದರಿ ವಿಚಾರಣಾ ವರದಿಯಲ್ಲಿ ಆರೋಪಿತ ಅಧಿಕಾರಿ/ನೌಕರರ 
ಮೇಲೆ ಆರೋಪಿಸಲಾದ ಆರೋಪಗಳು ರುಜುವಾತಾಗಿರುತ್ತವೆ ಎ೦ದು ವರದಿ ನೀಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಆರೋಪಿ ಅಧಿಕಾರಿ/ನೌಕರರಿಗೆ 
ಮೇಲೆ ಓದಲಾದ ಕ್ರಸಂ. (9)ರ ದಿನಾಂಕ : 02-03-2010ರ ಎರಡನೇ ಕಾರಣ ಕೇಳುವ ನೋಟೀಸನ್ನು ಜಾರಿ ಮಾಡಲಾಗಿತ್ತು. ಅದಕ್ಕೆ ಸದರಿ 
ಆರೋಪಿತ ಅಧಿಕಾರಿಗಳಾದ ಶ್ರೀ ಎನ್‌.ಸುಬ್ಬಣ್ಣ, ಹಿ೦ದಿನ ತಹಶೀಲ್ದಾರ್‌, ಕು೦ದಾಪುರ ತಾಲ್ಲೂಕು, ಪ್ರಸ್ತುತ ನಿವೃತ್ತ ಇವರು ಮೇಲೆ ಓದಲಾದ 
ಕ್ರಸಂ. (10)ರ ದಿನಾಂಕ : 22-03-2010ರ ತಮ್ಮ ಲಿಖಿತ ಸಮಜಾಯಿಷಿಯಲ್ಲಿ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಡತದಲ್ಲಿ ಯಾವುದೇ 
ಮೇಲ್ಮನವಿ ಇರುವುದಿಲ್ಲವೆಂದೂ ಅರ್ಜಿದಾರರು ಸಹ ಅರ್ಜಿಯಲ್ಲಿ ಯಾವುದೇ ವಿವರ ನೀಡಿಲ್ಲ. ಅಲ್ಲದೆ, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದ ರಿಟ್‌ 
ಅರ್ಜಿ ಸಂಖ್ಯೆ : 15967/93ರ ಆದೇಶ ತಾಲ್ಲೂಕು ಕಛೇರಿಯಲ್ಲಿ ಸ್ವೀಕೃತವಾದ ದಿನಾಂಕ : 28-01-2002, ರಿಟ್‌ ಅರ್ಜಿ ಸಂಖ್ಯೆ : 202/2002, 
ದಿನಾಂಕ : 28-01-2002, ಪುನಃ ಆದೇಶವಾದ ದಿನಾಂಕ : 23-01-2003 ಆದೇಶಗಳು ತಮ್ಮ ಗಮನಕ್ಕೆ ಬಂದಾಗ್ಯೂ ಸಹ ಕೆಲಸದ ಒತ್ತಡದಲ್ಲಿ 
ಜ್ಞಾಪಿಸಿಕೊಳ್ಳಲು ಸಾಧ್ಯವಾಗದೇ ಆದೇಶ ಮಾಡಿದ್ದೇನೆ ಎಂದು ತಿಳಿಸುತ್ತಾ, ಪ್ರಾಥಮಿಕ ವಿಚಾರಣೆ ಸಮಯದಲ್ಲಿ ಈ ಅಂಶ ಗಮನಕ್ಕೆ ಬಂದ 
ಕೂಡಲೇ ಉಪ ವಿಭಾಗಾಧಿಕಾರಿಗಳು ನಿರಾಕ್ಷೇಪಣಾ ಪತ್ರ ರದ್ದುಪಡಿಸಿ ಸದರಿ ಜಮೀನನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಕ್ರಮ 
ಕೈಗೊಳ್ಳಬಹುದಿತ್ತು. ಈಗಲಾದರೂ ನಿರಾಕ್ಷೇಪಣಾ ಪತ್ರ ರದ್ದುಪಡಿಸಿ, ಮುಟ್ಟುಗೋಲು ಹಾಕಿಕೊಳ್ಳಲು ನಿರ್ದೇಶನ ನೀಡುವಂತೆ ಕೋರುತ್ತಾ, 
ಇದರಿಂದ ತಮ್ಮಿಂದ ಸರ್ಕಾರಕ್ಕೆ ಯಾವುದೇ ನಷ್ಟವಾಗದೇ ಇರುವುದರಿಂದ ತಮ್ಮ ಮೇಲಿನ ಆರೋಪವನ್ನು ಕೈಬಿಡುವಂತೆ ಕೋರಿರುತ್ತಾರೆ. 

ಸದರಿ ಪ್ರಕರಣದ ಇನ್ನೊಬ್ಬ ಆರೋಪಿತ ನೌಕರರಾದ ಶ್ರೀ ಜಿ.ಟಿ.ಪುಂಡಲೀಕರಾವ್‌, ನಿವೃತ್ತ ಶಿರಸ್ತೇದಾರ್‌, ಇವರು ಮೇಲೆ ಓದಲಾದ 
ಕಸಂ. (1)ರ ದಿನಾಂಕ : 16-04-2010ರ ತಮ್ಮ ಲಿಖಿತ ಸಮಜಾಯಿಷಿಯಲ್ಲಿ, ತಮ್ಮ ಕೆಳಗಿನ ವಿಷಯ ನಿರ್ವಾಹಕರಾಗಿರುವ ಶ್ರೀ 
ಯು.ಪದ್ದುಕುಂಬಾರ್‌ ಇವರ ಮೇಲೆ ಅಪಾರವಾದ ನಂಬಿಕೆಯಿಂದ ಇವರು ನೀಡಿದ ಮಾಹಿತಿ ಆಧಾರದ ಮೇಲೆ ಹಾಗೂ ತ್ವರಿತ ಕಾರ್ಯ 
ನಿರ್ವಹಣೆ ದೃಷ್ಟಿಯಿ೦ದ ನಿರಾಕ್ಷೇಪಣ ಪತ್ರ ನೀಡಲು ಶಿಫಾರಸ್ಸು ಮಾಡಿರುವುದಾಗಿ ತಿಳಿಸುತ್ತಾ, ಸದರಿ ಪ್ರಕರಣದಲ್ಲಿ ದಿನಾಂಕ : 17-06-2006 
ರಂದು ಶಿಸ್ತು ಪ್ರಾಧಿಕಾರವು ಪ್ರಾಥಮಿಕ ಜವಾಬ್ದಾರಿಯನ್ನು ಹೊಂದಿರುವ ವಿಷಯ ನಿರ್ವಾಹಕರನ್ನು ಹೊಣೆಗಾರರೆಂದು ದಂಡನೆ ವಿಧಿಸಿ, ಆದೇಶ 
ಹೊರಡಿಸಲಾಗಿದ್ದು, ಆ ಸಮಯದಲ್ಲಿ ನಿವೃತ್ತ ಅಂಚಿನಲ್ಲಿದ್ದ ನನ್ನನ್ನು ಮನ್ನಿಸಿ ದಂಡನೆ ವಿಧಿಸಿಲ್ಲ. ಹಾಗೂ ಪ್ರಸ್ತುತ ನಿವೃತ್ತನಾಗಿರುವುದರಿಂದ ನನ್ನ 
ತಪ್ಪನ್ನು ಮನ್ನಿಸಿ ಆರೋಪದಿಂದ ಕೃಬಿಡುವಂತೆ ಕೋರಿರುತ್ತಾರೆ. 

ವಿಚಾರಣಾ ವರದಿ ಹಾಗೂ ಆಪಾದಿತರ ಹೇಳಿಕೆಯನ್ನು ಪರಿಶೀಲಿಸಲಾಗಿ, ಕರ್ನಾಟಕ ಭೂಕಂದಾಯ ಕಾಯ್ದೆ ಕಲಂ 61 ರಂತೆ ಭೂ 
ನ್ಯಾಯ ಮಂಡಳಿಯಿಂದ ಮಂಜೂರಾದ ಜಮೀನನ್ನು ಭೂ ನ್ಯಾಯ ಮಂಡಳಿಯಿಂದ ಅಂತಿಮ ತೀರ್ಪನ್ನು 15 ವರ್ಷದ ಒಳಗೆ ಪರಭಾರೆ 
ಮಾಡಲು ನಿರ್ಬಂಧವಿದ್ದರೂ ಸಹ ಕಂದಾವರ ಗ್ರಾಮದ ಶ್ರೀ ರಘುರಾಮ ಹೆಗಡೆಯವರ ಮಕ್ಕಳಾದ ಶ್ರೀ ಬಾಲಕೃಷ್ಣ ಹೆಗಡೆ ಮತ್ತು ಶ್ರೀಮತಿ 
ವೆಂಕಮ್ಮ ಹೆಗ್ಗಡತಿ ಎಂಬುವವರಿಗೆ ಕುಂದಾಪುರ ಭೂ ನ್ಯಾಯ ಮಂಡಳಿಯ ಟಿಆರ್‌ಐ ಸಂ. 1682/77-78, 1683/77-78, ದಿನಾಂಕ 
17-03-2003ರಂತೆ ಕುಂದಾಪುರ ಕಸಬಾ ಗ್ರಾಮದ ಸ.ನಂ. 59/6ಎ ರಲ್ಲಿ 0-41 ಎಕರೆ, ಸ.ನಂ. 59/5ಎ ರಲ್ಲಿ 0-17 ಎಕರೆ ಜಮೀನಿಗೆ ದಿನಾಂಕ: 
21-04-2003 ರಂದು ಮಾರಾಟ ಮಾಡಲು ನಿರಾಕ್ಷೇಪಣಾ ಪತ್ರ ನೀಡಿರುವುದು ಸಾಭೀತಾಗಿರುತ್ತದೆ. ಆದುದರಿಂದ ಆರೋಪಿತ ಅಧಿಕಾರಿ/ನೌಕರರ 


೧೯೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ನಿವೃತ್ತಿ ವೇತನದಿಂದ ಶಾಶ್ವತವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯ ಮೊತ್ತವನ್ನು ಕಡತಗೊಳಿಸಲು ತೀರ್ಮಾನಿಸಲಾಗಿದೆ. ಇದಕ್ಕೆ ಕರ್ನಾಟಕ 
ಲೋಕಸೇವಾ ಆಯೋಗವು ಮೇಲೆ ಓದಲಾದ ಕ್ರ.ಸಂ. (12)ರ ದಿನಾಂಕ : 08-12-2010ರ ಪತ್ರದಲ್ಲಿ ಸಹಮತ ನೀಡಿರುತ್ತದೆ. ಈ ಹಿನ್ನೆಲೆಯಲ್ಲಿ 
ಆರೋಪಿತ ಅಧಿಕಾರಿ/ನೌಕರರ ನಿವೃತ್ತ ವೇತನದಿಂದ ಶಾಶ್ವತವಾಗಿ ಒಂದು ವಾರ್ಷಿಕ ವೇತನ ಬಡ್ತಿಯ ಮೊತ್ತವನ್ನು ಕಡತಗೊಳಿಸಲು ನಿರ್ಧರಿಸಿ, 
ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 47 ಎಡಿಇ 2005, ಬೆಂಗಳೂರು, ದಿನಾಂಕ: 30-03-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅ೦ಶಗಳ ಹಿನ್ನೆಲೆಯಲ್ಲಿ ಆರೋಪಿತ ಅಧಿಕಾರಿ/ನೌಕರರ ವಿರುದ್ಧ ಮಾಡಲಾದ ಆರೋಪಗಳು 
ಸಾಬೀತಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 214 ರನ್ವಯ ಶ್ರೀ ಎನ್‌.ಸುಬ್ಬಣ್ಣ, ಹಿಂದಿನ ತಹಶೀಲ್ದಾರ್‌, 
ಕುಂದಾಪುರ ತಾಲ್ಲೂಕು (ಪ್ರಸ್ತುತ ನಿವೃತ್ತ ಇವರ ಒಂದು ವಾರ್ಷಿಕ ವೇತನ ಬಡ್ತಿ ಮೊತ್ತ ರೂ. 320/- ಹಾಗೂ ಶ್ರೀ ಜಿ.ಟಿ.ಪುಂಡಲೀಕರಾವ್‌, 
ಹಿಂದಿನ ತಹಶೀಲ್ದಾರ್‌, ಕುಂದಾಪುರ ತಾಲ್ಲೂಕು ಕಛೇರಿ (ಪ್ರಸ್ತುತ ನಿವೃತ್ತ ಇವರ ಒಂದು ವಾರ್ಷಿಕ ವೇತನ ಬಡ್ತಿ ಮೊತ್ತ ರೂ. 260/-ಗಳನ್ನು 
ಇವರುಗಳ ನಿವೃತ್ತಿ ವೇತನದಿಂದ ಶಾಶ್ವತವಾಗಿ ಕಡತಗೊಳಿಸುವ ದಂಡನೆಯನ್ನು ಎಧಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಜಿ.ಸಿದ್ದಗಂಗಯ್ಯ 
ಪಿ.ಆರ್‌. 1068 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 
ಸಹಕಾರ ಸಚಿವಾಲಯ 


ವಿಷಯ : ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ ನ್ನ, ಕೋಲಾರ ಇದರ ಆಡಳಿತ ಮಂಡಳಿಯ 2010-11 ರಿಂದ 
2014-15ನೇ ಸಾಲುಗಳ ಆಡಳಿತ ಮಂಡಳಿಯ ನಾಲ್ಕು ನಿರ್ದೇಶಕರ ಆಯ್ಕೆಯನ್ನು ಅಸಿಂಧುಗೊಳಿಸುವ 
ಓದಲಾಗಿದೆ : 1. ರಿಟ್‌ ಅರ್ಜಿ ಸಂಖ್ಯೆ : 22317/2010 (ಸಿಎಸ್‌-ಇಎಲ್‌/ಎಂ)ರಲ್ಲಿ ದಿನಾಂಕ : 23-07-2010 ರಂದು 


ನೀಡಿದ ಮಧ್ಯಂತರ ಆದೇಶ. 
ಸಿ.ಸಿ.ಸಿ. ಸ೦ಖ್ಯೆ : 1095/2010 (ಸಿವಿಲ್‌). 
ಸರ್ಕಾರದ ವಕೀಲರ ಪತ್ರ ದಿನಾಂಕ : 22-03-2011. 
ಪ್ರಸ್ತಾವನೆ: 
ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ ನಿಯಮಿತ, ಕೋಲಾರ ಇದರ 2009-10 ರಿಂದ 2013-14ರ ಅವಧಿಗೆ ಆಡಳಿತ ಮಂಡಳಿಯ 
ಚುನಾವಣೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಪತ್ರ ಸಂಖ್ಯೆ : ಸಿಒ 128 ಸಿಎಲ್‌ಎ೦ 2010, ದಿ : 08-07-2010 ರಲ್ಲಿ ನೀಡಲಾದ ಸ್ಪಷ್ಟೀಕರಣಕ್ಕೆ 
ಮಾನ್ಯ ಶ್ರೇಷ್ಠ ನ್ಯಾಯಾಲಯವು ರಿಟ್‌ ಅರ್ಜಿ ಸಂಖ್ಯೆ : 22317/2010 (ಸಿಎಸ್‌-ಇಎಲ್‌/ಎಂ) ದಿನಾಂಕ : 23-07-2010ರಂದು ಮಧ್ಯಂತರ 
ತಡೆಯಾಜ್ಞೆಯನ್ನು ನೀಡಿರುತ್ತದೆ. ಆದರೆ, ಈ ತಡೆಯಾಜ್ಞೆಯು ಸದರಿ ದಿನಾಂಕದಂದು ನಾಮಪತ್ರಗಳ ಪರಿಶೀಲನೆಯಾದ ನಂತರ ವಿಳಂಬವಾಗಿ 
ಸ್ವೀಕೃತವಾಗಿರುವುದರಿ೦ಂದ ಈ ಆಜ್ಞೆಯನ್ನು ಚುನಾವಣಾಧಿಕಾರಿಗಳಾದ ಕೋಲಾರ ತಾಲ್ಲೂಕಿನ ತಹಶೀಲ್ದಾರರು ಪಾಲಿಸಲು ಸಾಧ್ಯವಾಗಿರುವುದಿಲ್ಲ. ಈ 
ವಿಷಯದ ಬಗ್ಗೆ ನ್ಯಾಯಾಲಯ ನಿಂದನೆ ಅರ್ಜಿ ಸಂಖ್ಯೆ ಸಿಸಿಸಿ 1095/2010 (ಸಿವಿಲ್‌) ಅನ್ನು ಮಾನ್ಯ ಶ್ರೇಷ್ಠ ನ್ಯಾಯಾಲಯದಲ್ಲಿ ಶ್ರೀ ಎಸ್‌.ವಿ. 
ಚಂದ್ರೇಗೌಡ ಎನ್ನುವವರು ಚುನಾವಣಾಧಿಕಾರಿಗಳ ಎರುದ್ಧ ದಾಖಲಿಸಿರುತ್ತಾರೆ. ಈ ನಿಂದನಾ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಮಾನ್ಯ 
ಶ್ರೇಷ್ಠ ನ್ಯಾಯಾಲಯವು ತಡೆಯಾಜ್ಞೆ ಸ್ವೀಕೃತವಾದ ನಂತರ ಚುನಾವಣೆಯನ್ನು ರದ್ದುಗೊಳಿಸದೇ ಇರುವ ಬಗ್ಗೆ ಗ೦ಭೀರವಾಗಿ ಪರಿಗಣಿಸಿ 
ನ್ಯಾಯಾಂಗ ನಿಂದನೆಯಾಗುತ್ತದೆಂದು, ಈ ಹಂತದಲ್ಲಿಯಾದರೂ ಸಹ ಸರ್ಕಾರವು ಚುನಾವಣೆಯನ್ನು ರದ್ದುಗೊಳಿಸಿದಲ್ಲಿ ನ್ಯಾಯಾಲಯದ 
ಆದೇಶವನ್ನು ಪಾಲಿಸದಂತಾಗುತ್ತದೆಂದು ಆದೇಶಿಸಿರುತ್ತದೆಂದು ಸರ್ಕಾರಿ ವಕೀಲರು ತಿಳಿಸಿರುತ್ತಾರೆ ಹಾಗೂ ಇದು ಒಂದು ಅಸಾಧಾರಣ 
ಸನ್ನಿವೇಶವಾಗಿರುವುದರಿಂದ ರಾಜ್ಯ ಸರ್ಕಾರವು ಸದರಿ ನಾಲ್ಕು ಜನರ ಚುನಾವಣೆಯ ಆಯ್ಕೆಯನ್ನು ಅಸಿಂಧುಗೊಳಿಸುವುದನ್ನು 
ಪರಿಶೀಲಿಸಬೇಕಾಗುತ್ತದೆಂದು ತಿಳಿಸಿರುತ್ತಾರೆ. ಸರ್ಕಾರವು ಈ ಅಸಾಧಾರಣ ಸನ್ನಿವೇಶವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ಸಹಕಾರ 
ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರಡಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ದಿನಾಂಕ : 29-07-2010ರಂದು ಕೋಲಾರ ಜಿಲ್ಲಾ 
ಸಹಕಾರ ಒಕ್ಕೂಟ ನಿಯಮಿತ, ಕೋಲಾರ ಇದರ ಆಡಳಿತ ಸಮಿತಿಗೆ ನಡೆದ ಚುನಾವಣೆಗೆ ಸಂಬಂಧಿಸಿದಂತೆ ಸದರಿ ಅಧಿನಿಯಮದ 
ಉಪಬಂಧಗಳಿಗೆ ವಿನಾಯಿತಿ ನೀಡಿ ಸದರಿ ಚುನಾವಣೆಯನ್ನು ಅಸಿಂಧುಗೊಳಿಸಿ ಆದೇಶಿಸುವುದು ಸೂಕ್ತವೆಂದು ಪರಿಗಣಿಸಿ ಈ ಕೆಳಕಂಡ 
ಆದೇಶವನ್ನು ಹೊರಡಿಸುತ್ತದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಿಒ 43 ನ್ಯಾದಾಅ 2011, ದಿನಾಂಕ: 26-03-2011 
ಮೇಲಿನ ಪರಿಸ್ಥಿಯಲ್ಲಿ ಹಾಗೂ ಮಾನ್ಯ ಶ್ರೇಷ್ಠ ನ್ಯಾಯಾಲಯದ ಮಧ್ಯಂತರ ಆದೇಶಕ್ಕನುಗುಣವಾಗಿ ಕರ್ನಾಟಕ ಸರ್ಕಾರವು ಕರ್ನಾಟಕ 
ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರಡಿ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಕೋಲಾರ ಜಿಲ್ಲಾ ಸಹಕಾರ ಒಕ್ಕೂಟ 
ನಿಯಮಿತ, ಕೋಲಾರ ಇದರ 2010-11 ರಿಂದ 2014-15ರ ಅವಧಿಗೆ ದಿನಾಂಕ : 29-07-2010ರಂದು ಜರುಗಿದ ಚುನಾವಣೆಗೆ 
ಸಂಬಂಧಿಸಿದಂತೆ ಸದರಿ ಅಧಿನಿಯಮದ ಉಪಬಂಧಗಳಿಗೆ ವಿನಾಯಿತಿ ನೀಡಿ ಈ ಕೆಳಕಂಡ ನಿರ್ದೇಶಕರ ಚುನಾವಣೆಯನ್ನು ಅಸಿಂಧುವೆಂದು 
ಘೋಷಿಸುತ್ತದೆ ಹಾಗೂ ಈ ಸ್ಥಾನಗಳಿಗೆ ರಿಟ್‌ ಅರ್ಜಿ ಸಂಖ್ಯೆ : 22317/2010ರಲ್ಲಿ ಮಾನ್ಯ ಶ್ರೇಷ್ಠ ನ್ಯಾಯಾಲಯವು ನೀಡುವ ಅಂತಿಮ 
ಆದೇಶವನ್ನು ಅನುಸರಿಸಿ ಚುನಾವಣೆಯನ್ನು ಜರುಗಿಸತಕ್ಕದ್ದು ಎಂದು ಆದೇಶಿಸುತ್ತದೆ. 
1. ಶ್ರೀಮತಿ ಶಾಂತಮ್ಮ ಕೋಂ ಕೆ. ಪ್ರಕಾಶ್‌, ಘಟ್ಟಕಾಮದೇವನಹಳ್ಳಿ ಗ್ರಾಮ, ಬಂಗಾರಪೇಟಿ ತಾಲ್ಲೂಕು, ಆಧ್ಯಕ್ಷರು, ಜಿಲ್ಲಾ ಸಹಕಾರಿ 
ಒಕ್ಕೂಟ ನಿಯಮಿತ, ಕೋಲಾರ ಜಿಲ್ಲೆ, ಕೋಲಾರ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೪೩ 





2. ಶ್ರೀ ಬ್ಯಾಲಹಳ್ಳಿ ಎಂ. ಗೋವಿಂದಗೌಡ ಬಿನ್‌ ಲೇಟ್‌ ಮುಳಬಾಗಲಪ್ಪ, ಬ್ಯಾಲಹಳ್ಳಿ ಗ್ರಾಮ, ಕೋಲಾರ ತಾಲ್ಲೂಕು, ನಿರ್ದೇಶಕರು, 
ಜಿಲ್ಲಾ ಸಹಕಾರಿ ಒಕ್ಕೂಟ ನಿಯಮಿತ, ಕೋಲಾರ ಜಿಲ್ಲೆ, ಕೋಲಾರ. 
3. ಶ್ರೀ ಎಸ್‌. ಪ್ರಕಾಶ್‌ ಬಿನ್‌ ವೈ. ಸೀನಪ್ಪ, ಕುಂಬಾರಪೇಟೆ, ಮಾಲೂರು ಟೌನ್‌, ಮಾಲೂರು ತಾಲ್ಲೂಕು, ನಿರ್ದೇಶಕರು, ಜಿಲ್ಲಾ 


ಸಹಕಾರಿ ಒಕ್ಕೂಟ ನಿಯಮಿತ, ಕೋಲಾರ ಜಿಲ್ಲೆ, ಕೋಲಾರ. 
4. ಶ್ರೀ ಎಸ್‌.ಆರ್‌. ರುದ್ರಸ್ವಾಮಿ ಬಿನ್‌ ವೆಂಕಟರಾಮಪ್ಪ, ಉರಿಗಿಲಿ, ಗ್ರಾಮ, ಕೋಲಾರ ತಾಲ್ಲೂಕು, ನಿರ್ದೇಶಕರು, ಜಿಲ್ಲಾ ಸಹಕಾರಿ 
ಒಕ್ಕೂಟ ನಿಯಮಿತ, ಕೋಲಾರ ಜಿಲ್ಲೆ, ಕೋಲಾರ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಪಿ.ಆರ್‌. 1069 ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ : ಸಹಕಾರ ಇಲಾಖೆಯ ವ್ಯಾಪ್ತಿಗೆ ಬರುವ ವಿವಿಧ ಕಾಯ್ದೆಗಳ ಕಾರ್ಯನಿರ್ವಹಣೆಯನ್ನು ಬೆ೦ಗಳೂರು ನಗರ ಜಿಲ್ಲೆಗೆ 
ಸಂಬಂಧಿಸಿದಂತೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಮೂರು ವಲಯವೃತ್ತಗಳನ್ನಾಗಿ 


ಪರಿವರ್ತಿಸುವ ಕುರಿತು. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಸಿಎ೦ಡಬ್ರ್ಯೂ 114 ಸಿಇಎ೦ 1992 ದಿನಾಂಕ : 16-07-1992. 
2. ಸರ್ಕಾರದ ಆದೇಶ ಸಂಖ್ಯೆ : ಕಂಇ 152 : ಮುನೋಮು 2008 ದಿನಾಂಕ : 07-05-2008. 
3. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಓ 50 ಪಿಎ೦ಸಿ 2008, ದಿನಾಂಕ : 27-05-2008. 
4. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್‌ : ಎಡಿಎ೦ : 57 : ಎಸ್‌ಓಆರ್‌/2010-11, 
ದಿನಾಂಕ : 08-07-2010. 
5. ಸರ್ಕಾರದ ಆದೇಶ ಸಂಖ್ಯೆ : ಸಇ 302 ಎಸಸೇ 2010, ದಿನಾಂಕ : 17-08-2010. 
6. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಆರ್‌ಸಿಎಸ್‌ : ಎಡಿಎ೦ : 57 : ಎಸ್‌ಓಆರ್‌/2010-11 
ದಿನಾಂಕ : 15-11-2010 & 22-12-2010. 
ಪ್ರಸ್ತಾವನೆ: 


ಮೇಲೆ ಓದಲಾದ (ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಉಪ ನಿಬಂಧಕರ ಒಂದು ಕಛೇರಿಯನ್ನು 
ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಸಹಕಾರ ಸಂಘಗಳ ಉಪ ನಿಬಂಧಕರು-। ಮತ್ತು ಸಹಕಾರ ಸಂಘಗಳ ಉಪ ನಿಬಂಧಕರು-2 ಎಂದು ಎರಡು 
ಪ್ರತ್ಯೇಕ ಕಛೇರಿಗಳನ್ನಾಗಿ ವಿಂಗಡಿಸಲಾಗಿದೆ. 

ಮೇಲೆ ಓದಲಾದ (2)ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರಡಿ ನೋಂದಣಿಯಾಗಿರುವ 
ಸಂಘ/ಸಂಸ್ಥೆಗಳ ಕಾರ್ಯನಿರ್ವಹಣೆಯನ್ನು ಕಂದಾಯ ಇಲಾಖೆಯಿಂದ ಸಹಕಾರ ಇಲಾಖೆಗೆ ದಿನಾಂಕ : 01-06-2008 ರಿಂದ 
ಅನ್ವಯವಾಗುವಂತೆ ವರ್ಗಾವಣೆ ಮಾಡಲಾಗಿರುತ್ತದೆ. 

ಮೇಲೆ ಓದಲಾದ (3)ರಲ್ಲಿನ ಸರ್ಕಾರಿ ಆದೇಶದಲ್ಲಿ ಕರ್ನಾಟಕದಲ್ಲಿ ಸಂಘ/ಸಂಸ್ಥೆಗಳ ಕಾರ್ಯನಿರ್ವಹಣೆಯನ್ನು ಕರ್ನಾಟಕ ಸಂಘಗಳ 
ನೋಂದಣಿ ಕಾಯ್ದೆ 1960ರಡಿ ಆಯಾ ಜಿಲ್ಲಾ ಸಹಕಾರ ಸಂಘಗಳ ಉಪ ನಿಬಂಧಕರುಗಳಿಗೆ (ಬೆಂಗಳೂರು ನಗರ ಜಿಲ್ಲೆಯನ್ನು ಹೊರತುಪಡಿಸಿ) 
ನೋಂದಣಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸಲು ಅಧಿಕಾರವನ್ನು ಪ್ರತ್ಯಾಯೋಜಿಸಲಾಗಿರುತ್ತದೆ. 

ಮೇಲೆ ಓದಲಾದ (4)ರಲ್ಲಿನ ಸಹಕಾರ ಸಂಘಗಳ ನಿಬಂಧಕರ ಪತ್ರದಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಂಘ/ಸಂಸ್ಥೆಗಳ 
ಕಾರ್ಯನಿರ್ವಹಣೆಯ ಅಧಿಕಾರವನ್ನು ಸಹಕಾರ ಸಂಘಗಳ ಉಪ ನಿಬಂಧಕರು (ಕಾನೂನು ಕೋಶ) ಇವರಿಗೆ ಪ್ರತ್ಯಾಯೋಜಿಸಲಾಗಿದ್ದು, 
ಬೆಂಗಳೂರು ಜಿಲ್ಲೆಯಲ್ಲಿರುವ ಸುಮಾರು 42000 ಸಂಘ/ಸಂಸ್ಥೆಗಳ ಕಾರ್ಯನಿರ್ವಹಣೆಯನ್ನು ಹಿಂದೆ ಕಂದಾಯ ಇಲಾಖೆಯ 5 ಜಿಲ್ಲಾ 
ನೋಂದಣಾಧಿಕಾರಿಗಳ ಕಛೇರಿಗಳು ಕಾರ್ಯನಿರ್ವಹಿಸುತ್ತಿದ್ದು ಈ ಕಾರ್ಯವನ್ನು ಪ್ರಸ್ತುತ ಸಹಕಾರ ಸಂಘಗಳ ಉಪ ನಿಬಂಧಕರು (ಕಾನೂನು 
ಕೋಶ) ಇವರು ಒಬ್ಬರೇ ಸಂಪೂರ್ಣವಾಗಿ ನಿರ್ವಹಿಸಲು ಸಾಧ್ಯವಾಗದಿರುವುದರಿಂದ ಸರ್ಕಾರದ ಖಾತೆಗೆ ಸಂದಾಯವಾಗಬೇಕಾಗಿರುವ ವಿವಿಧ 
ರೀತಿಯ ಶುಲ್ಕಗಳು ಕಡಿಮೆಯಾಗಿ ಸರ್ಕಾರದ ಆದಾಯದಲ್ಲಿ ಕುಂಠಿತವಾಗಿರುವುದಾಗಿ ತಿಳಿಸಿ, ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಈ 
ಕಾಯ್ದೆ ಹಾಗೂ ಇತರೆ ಕಾಯ್ದೆ/ ನಿಯಮಗಳನ್ವಯ ಕಾರ್ಯನಿರ್ವಹಣೆಯನ್ನು ಈ ಕೆಳಗೆ ಸೂಚಿಸಿರುವಂತೆ ಸಹಕಾರ ಸಂಘಗಳ ಉಪ ನಿಬಂಧಕರ 
ಹುದ್ದೆಗಳನ್ನು ಮರುಪದನಾಮೀಕರಿಸಿ ವಹಿಸುವ ಬಗ್ಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. 


























ಕ್ರಸ. | ಪ್ರಸ್ತುತ ಹುದ್ದೆಯ ವಿವರ ಮಾರ್ಪಡಿಸಿದ ಹುದ್ದೆಯ ನಿರ್ವಹಿಸಬೇಕಾದ ಕಾಯ್ದೆ ಮತ್ತು ನಿಯಮಗಳು 
ವಿವರ 

1 ಸಹಕಾರ ಸಂಘಗಳ ಉಪ | ಸಹಕಾರ ಸಂಘ ಉಪ |7. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 
ನಿಬಂಧಕರು-1 ನಿಬಂಧಕರು-ಉತ್ತರ ಜಿಲ್ಲೆ ಮತ್ತು ನಿಯಮಗಳು 1960 

2 ಸಹಕಾರ ಸಂಘಗಳ ಉಪ | ಸಹಕಾರ ಸಂಘ ಉಪ | 8. ಕರ್ನಾಟಕ ಲೇವಾದೇವಿ ಕಾಯ್ದೆ 1961 «& 
ನಿಬಂಧಕರು-2 ನಿಬಂಧಕರು-ದಕ್ಷಿಣ ಜಿಲ್ಲೆ ನಿಯಮಗಳು 1965. 

3 ಸಹಕಾರ ಸಂಘಗಳ ಉಪ | ಸಹಕಾರ ಸಂಘ ಉಪ |9. ಕರ್ನಾಟಕ ಗಿರವಿ ಕಾಯ್ದೆ 1961 & ನಿಯಮಗಳು 
ನಿಬಂಧಕರು (ಕಾನೂನು ಕೋಶ) ನಿಬಂಧಕರು-ಕೇಂದ ಜಿಲ್ಲೆ 1966. 








೧೯೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 











10. ಚಿಟ್‌ ಫಂಡ್‌ ಕಾಯ್ದೆ 1982 & ನಿಯಮಗಳು 
1983. 

1. ಕರ್ನಾಟಕ ಸಂಘಗಳ ಕಾಯ್ದೆ 
ನಿಯಮಗಳು 1961. 

12. ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 
೩ ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳು 
2004. 


1960 ಮತ್ತು 














ಸಹಕಾರ ಸಂಘಗಳ ನಿಬಂಧಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಹಿಂದೆ ಉಲ್ಲೇಖ (5)ರಂತೆ ಸರ್ಕಾರ ಆದೇಶವನ್ನು 
ಹೊರಡಿಸಲಾಗಿತ್ತು. ಆದರೆ ಸಹಕಾರ ಸಂಘಗಳ ನಿಬಂಧಕರು ಸರ್ಕಾರಕ್ಕೆ ಪರಿಷ್ಕೃತ ಪ್ರಸ್ತಾವನೆಯನ್ನು ಉಲ್ಲೇಖ (6) ರಲ್ಲಿ ಕಳುಹಿಸಿದ್ದು, ಅದರಂತೆ, 
ಬೆಂಗಳೂರು ಜಿಲ್ಲೆಯ ವಿವಿಧ ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿಗಳ ವೃಂದ ಬಲವನ್ನು ಮುಂದುವರಿಸಿ/ಸ್ಥಳಾ೦ತರಗೊಳಿಸಿ 
ನಿಗದಿಪಡಿಸಬೇಕಾಗಿದೆ. 

ಬೆಂಗಳೂರು ನಗರ ಜಿಲ್ಲೆಯಲ್ಲಿರುವ ಒಟ್ಟು 28 ವಿಧಾನ ಸಭಾ ಕ್ಷೇತ್ರಗಳ ವ್ಯಾಪ್ತಿಯನ್ನು ಪ್ರತಿ ಸಹಕಾರ ಸಂಘಗಳ ಉಪ 
ನಿಬಂಧಕರುಗಳಿಗೆ ಹಾಗೂ ಆಯಾ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳಿಗೆ ಹಂಚಿಕೆಯನ್ನು ಮಾಡಲಾಗಿದೆ ಮತ್ತು ಇದಕ್ಕೆ 
ಸಂಬಂಧಿಸಿದ ವಿಧಾನ ಸಭಾ ಕ್ಷೇತ್ರಗಳ ಹೆಸರುಗಳ ಪಟ್ಟಿಯನ್ನು ಅನುಬಂಧ-5 ರಲ್ಲಿ ಲಗತ್ತಿಸಲಾಗಿದೆ. 

ಈ ಮೇಲಿನ ಕಂಡಿಕೆಗಳಲ್ಲಿ ಪ್ರಸ್ತಾಪಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಉಲ್ಲೇಖ «5ರಲ್ಲಿ ಈಗಾಗಲೇ ಹೊರಡಿಸಿರುವ 





ಆದೇಶವನ್ನು ಮಾರ್ಪಡಿಸಿ, ಈ ಕೆಳಗೆ ವಿವರಿಸಿರುವಂತೆ ಪರಿಷ್ಕೃತ ಆದೇಶ ಹೊರಡಿಸಲು ತೀರ್ಮಾನಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಇ 302 ಎಸಸೇ 2010, ಬೆಂಗಳೂರು, ದಿನಾಂಕ: 30ನೇ ಮಾರ್ಚ್‌ 2011 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ ಸಂಬಂಧಿಸಿದಂತೆ ಸಹಕಾರ ಸಂಘಗಳ 


ಉಪನಿಬಂಧಕರುಗಳ ಮತ್ತು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರುಗಳ ಹುದ್ದೆಗಳನ್ನು ಈ ಕೆಳಗಿನಂತೆ ಮರುಪದನಾಮೀಕರಿಸಿದೆ. 



































ಕ್ರ ಪ್ರಸ್ತುತ ಹುದ್ದೆಯ ವಿವರ ಹೊಸದಾಗಿ ಪದನಾಮೀಕರಿಸಿರುವ ಹುದ್ದೆಯ ವಿವರ | ಸಿಬ್ಬಂದಿಗಳ /ವ್ಯಾಪ್ತಿಂ 
ಸಂ. ರು ಹಂಚಿಕೆ 
1. ಸಹಕಾರ ಸಂಘಗಳ ಉಪ ನಿಬಂಧಕರು | ಸಹಕಾರ ಸಂಘಗಳ ಉಪ ನಿಬಂಧಕರು, ಉತ್ತರ | ವಿವರಗಳನ್ನು 
ಬೆಂಗಳೂರು-11 ವಲಯ ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-1 ರಲ್ಲಿ 
ಬೆಂಗಳೂರು ನಗರ ಜಿಲ್ಲೆ ನೀಡಲಾಗಿದೆ. 
2 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, | ವಿವರಗಳನ್ನು 
(ಲೇವಾದೇವಿ) ಬೆಂಗಳೂರು ನಗರ ಜಿಲ್ಲೆ ಉತ್ತರ ವಲಯ ವೃತ್ತ, ಬೆ೦ಗಳೂರು ನಗರ ಜಿಲ್ಲೆ. ಅನುಬಂಧ-1(ಅ) 
ರಲ್ಲಿ ನೀಡಲಾಗಿದೆ. 
3 ಸಹಕಾರ ಸಂಘಗಳ ಉಪ ನಿಬಂಧಕರು | ಸಹಕಾರ ಸಂಘಗಳ ಉಪ ನಿಬಂಧಕರು, ಕೇಂದ್ರ ವಿವರಗಳನ್ನು 
ಬೆಂಗಳೂರು-22 ವಲಯ ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-2 ರಲ್ಲಿ 
ಬೆಂಗಳೂರು ನಗರ ಜಿಲ್ಲೆ ನೀಡಲಾಗಿದೆ. 
4 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ ವಿವರಗಳನ್ನು 
2ನೇ ವಲಯ, ಬೆಂಗಳೂರು ನಗರ ಜಿಲ್ಲೆ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-2(ಅ) 
ನಲ್ಲಿ ನೀಡಲಾಗಿದೆ. 
ಬ ಸಹಕಾರ ಸಂಘಗಳ ಉಪ ನಿಬಂಧಕರು (ಕಾನೂನು | ಸಹಕಾರ ಸಂಘಗಳ ಉಪ ನಿಬಂಧಕರು, ದಕ್ಷಿಣ | ವಿವರಗಳನ್ನು 
ಕೋಶ) ಕೇಂದ ಕಛೇರಿ, ಬೆಂಗಳೂರು, | ವಲಯ ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-3 ರಲ್ಲಿ 
ಬೆಂಗಳೂರು ನಗರ ಜಿಲ್ಲೆ ನೀಡಲಾಗಿದೆ. 
6 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1ನೇ | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ | ವಿವರಗಳನ್ನು 
ವಲಯ, ಬೆಂಗಳೂರು ನಗರ ಜಿಲ್ಲೆ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ. ಅನುಬಂಧ-3(ಅ) 
ರಲ್ಲಿ ನೀಡಲಾಗಿದೆ. 
7 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಸಂಘ | -- 
3ನೇ ವಲಯ, ಬೆ೦ಗಳೂರು ನಗರ ಜಿಲ್ಲೆ ಸಂಸ್ಥೆಗಳ ಕಾರ್ಯನಿರ್ವಹಣಾ ಶಾಖೆ, ಸಹಕಾರ 
ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
8 ಹೆಚ್ಚುವರಿ ಸಿಬ್ಬಂದಿಯ ಸ್ಥಳಾಂತರ ವಿವರಗಳನ್ನು 
———— ಅನುಬಂಧ-4 ರಲ್ಲಿ 
ನೀಡಲಾಗಿದೆ. 
9 ಸಹಕಾರ ಸಂಘಗಳ ಉಪನಿಬಂಧಕರು «೬ ವಿವರಗಳನ್ನು 
ಸಹಾಯಕ ನಿಬಂಧಕರುಗಳಿಗೆ ಹಂಚಿಕೆ ಮಾಡಲಾದ | ---- ಅನುಬಂಧ-5 ರಲ್ಲಿ 
ಅಧಿಕಾರ ವ್ಯಾಪ್ತಿಯ ವಿವರಗಳು ನೀಡಲಾಗಿದೆ. 

















ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೪೫ 





ಹೊಸದಾಗಿ ಪದನಾಮೀಕರಿಸಿರುವ ಅಧಿಕಾರಿಗಳು ಈ ಕೆಳಕಂಡ ಕಾಯ್ದೆ ೬ ನಿಯಮಗಳನ್ವಯ ಕಾರ್ಯನಿರ್ವಹಿಸಲು ಆಡಳಿತಾತ್ಮಕ 
ಮಂಜೂರಾತಿಯನ್ನು ನೀಡಲಾಗಿದೆ. 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಮತ್ತು ನಿಯಮಗಳು 1960. 
ಕರ್ನಾಟಕ ಲೇವಾದೇವಿ ಕಾಯ್ದೆ 1961 & ನಿಯಮಗಳು 1965. 
ಕರ್ನಾಟಕ ಗಿರವಿ ಕಾಯ್ದೆ 1961 ಓ ನಿಯಮಗಳು 1966. 
ಜೆಟ್‌ ಫಂಡ್‌ ಕಾಯ್ದೆ 1982 & ನಿಯಮಗಳು 1983. 
ಕರ್ನಾಟಕ ಸಂಘಗಳ ಕಾಯ್ದೆ 1960 ಮತ್ತು ನಿಯಮಗಳು 1961. 
ಕರ್ನಾಟಕ ಸೌಹಾರ್ದ ಸಹಕಾರಿ ಅಧಿನಿಯಮ 1997 ೩& ಕರ್ನಾಟಕ ಸೌಹಾರ್ದ ಸಹಕಾರಿ ನಿಯಮಗಳು 2004. 
ಮೇಲ್ಕಂಡ ಅಧಿಕಾರಿಗಳಿಗೆ ಈ ಆದೇಶದೊಂದಿಗೆ ಲಗತ್ತಿಸಿರುವ ಅನುಬಂಧ-5 ರಲ್ಲಿ ವಿಧಾನಸಭಾ ಕ್ಷೇತ್ರವಾರು ಕಾರ್ಯವ್ಯಾಪ್ತಿ 
ಬಸಪ ಡೆ ಇವರುಗಳು ಇಲಾಖೆಯಲ್ಲಿ ನಿರ್ವಹಿಸುತ್ತಿರುವ ವಿವಿಧ ಕಾಯ್ದೆ ಮತ್ತು ನಿಯಮಗಳ ನಿರ್ದಿಷ್ಟವಾದ ಚಯ 
ಪ್ರತ್ಯಾಯೋಜನೆಯ ಬಗ್ಗೆ ಪ್ರತ್ಯೇಕ ಆದೇಶವನ್ನು ಹೊರಡಿಸಲಾಗುವುದು. 
ಹೊಸದಾಗಿ ಪದನಾಮೀಕರಿಸಿರುವ ಅಧಿಕಾರಿಗಳು ಮತ್ತು ಸ್ಥಳಾಂತರಗೊಂಡಿರುವ 
ಅನುಬಂಧಗಳಲ್ಲಿ ಸೂಚಿಸಿರುವ ಸ್ಥಳಗಳಲ್ಲಿ ಮುಂದಿನ ಆದೇಶದವರೆಗೆ ಮುಂದುವರೆಯತಕ್ಕದ್ದು. 
ಈ ಆದೇಶವು ದಿನಾಂಕ : 01-04-2011 ರಿಂದ ಜಾರಿಗೆ ಬರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಅಮಿತಾ ಪ್ರಸಾದ್‌ 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


NH YW NE 


ಸಿಬ್ಬಂದಿಗಳು ಮುಂದಿನ ಆದೇಶದವರೆಗೆ 


ಅನುಬಂಧ-1 
ಸಹಕಾರ ಸಂಘಗಳ ಉಪನಿಬಂಧಕರು-1 ಬೆಂಗಳೂರು ನಗರ ಜಿಲ್ಲೆ ಎಂದು ಇರುವ ಕಛೇರಿಯ ಹೆಸರನ್ನು ಸಹಕಾರ ಸಂಘಗಳ ಉಪನಿಬಂಧಕರು, 
ಉತ್ತರ ವಲಯ ವೃತ್ತ, ಬೆಂಗಳೂರು ಜಿಲ್ಲೆ ಎಂಬುದಾಗಿ ಮರುನಾಮಕರಣ ಮಾಡಿರುವ ಕಛೇರಿಗೆ ಹಾಲಿ ಇರುವ ವೃಂದಬಲದೊಂದಿಗೆ ಸ್ಥಳಾಂತರ 
ಮಾಡಿರುವ ವೃಂದಬಲದ ವಿವರಗಳು 




































































ಸಹಕಾರ ಸಂಘಗಳ ಉಪನಿಬಂಧಕರು-1, ಬೆಂಗಳೂರು ನಗರ ಜಿಲ್ಲೆ ಈ ಸಹಕಾರ ಸಂಘಗಳ ಉಪನಿಬಂಧಕರು, ಉತ್ತರ ವಲಯ ವೃತ್ತ, 
ಕಛೇರಿಯ ಹಾಲಿ ವೃಂದ ಬಲ ಬೆಂಗಳೂರು ನಗರ ಜಿಲ್ಲೆ ಅಲ್ಲಿಗೆ ಸ್ಪಳಾಂತರಿಸಿದ ಹುದ್ದೆಗಳ ವೃಂದ ಬಲ 
1 ಸಹಕಾರ ಸಂಘಗಳ ಉಪನಿಬಂಧಕರು 1 ಸಹಕಾರ ಸಂಘಗಳ ಉಪನಿಬಂಧಕರು 1 
2 ಸಹಕಾರ ಅಭಿವೃದ್ದಿ ಅಧಿಕಾರಿ 1 ಸಹಕಾರ ಅಭಿವೃದ್ದಿ ಅಧಿಕಾರಿ 1 
3 ಅಧೀಕ್ಷಕರು 1 ಅಧೀಕ್ಷಕರು 1 
4 ಸಹಕಾರ ಸಂಘಗಳ ಹಿರಿಯ ನಿರೀಕಕರು 2 ಸಹಕಾರ ಸಂಘಗಳ ಹಿರಿಯ ನಿರೀಕಕರು 2 
5 ಸಹಕಾರ ಸಂಘಗಳ ನಿರೀಕ್ಷಕರು 2 ಸಹಕಾರ ಸಂಘಗಳ ನಿರೀಕ್ಷಕರು 2 
6 ಪ್ರಥಮ ದರ್ಜೆ ಸಹಾಯಕರು 3 ಪ್ರಥಮ ದರ್ಜೆ ಸಹಾಯಕರು 3 
7 | ಶೀಘ್ರಲಿಪಿಗಾರರು 1 ಶೀಘಲಿಪಿಗಾರರು 1 
8 ದಿತೀಯ ದರ್ಜೆ ಸಹಾಯಕರು 1 ದ್ವಿತೀಯ ದರ್ಜೆ ಸಹಾಯಕರು 1 
9 ಬೆರಳಚ್ಚುಗಾರರು 1 ಬೆರಳಚ್ಚುಗಾರರು 1 
10 | ವಾಹನ ಚಾಲಕರು 1 ವಾಹನ ಚಾಲಕರು 1 
11 | ಗೂಫ್‌ ಡಿ ನೌಕರರು 2 ಗೂಫ್‌ ಡಿ ನೌಕರರು 2 
ಒಟು, 16 ಒಟು, 16 

ಅನುಬಂಧ-1(ಅ) 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು (ಲೇವಾದೇವಿ) ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಉತ್ತರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ಎಂದು ಮರುನಾಮಕರಣ ಮಾಡಿ ಈ ಕಛೇರಿಗೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 
1ನೇ ವಲಯ, ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಯ ಸಿಬ್ಬಂದಿಗಳನ್ನು ಸ್ಥಳಾಂತರ ಮಾಡಿರುವ ವೃಂದಬಲ 














ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 1ನೇ ವಲಯ ವೃತ್ತ, 
ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಯ ಹಾಲಿ ಇರುವ ವೃಂದ ಬಲ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ ವಲಯ ವೃತ್ತ, 
ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಗೆ ಸ್ಥಳಾಂತರ ಮಾಡಿರುವ ಹುದ್ದೆಗಳ 























ವೃಂದಬಲ 
1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 
2 ಸಹಕಾರ ಅಭಿವೃದ್ದಿ ಅಧಿಕಾರಿ (ಮಾರಾಟಾಧಿಕಾರಿ) 1 ಸಹಕಾರ ಅಭಿವೃದ್ದಿ ಅಧಿಕಾರಿ (ಮಾರಾಟಾಧಿಕಾರಿ) 1 











೧೯೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 












































3 ಅಧೀಕ್ಷಕರು 1 | ಅಧೀಕ್ಷಕರು 1 
4 ಸಹಕಾರ ಸಂಘಗಳ ನಿರೀಕ್ಷಕರು 4 | ಸಹಕಾರ ಸಂಘಗಳ ನಿರೀಕ್ಷಕರು 4 
5 ದಿತೀಯ ದರ್ಜೆ ಸಹಾಯಕರು 3 | ದಿತೀಯ ದರ್ಜೆ ಸಹಾಯಕರು 3 
6 | ಬೆರಳಚ್ಚುಗಾರರು 1 | ಬೆರಳಚ್ಚುಗಾರರು 1 
17 | ವಾಹನ ಚಾಲಕರು 1 | ವಾಹನ ಚಾಲಕರು 1 
8 ಗೂಫ್‌ ಡಿ ನೌಕರರು 4 | ಗೂಫ್‌ ಡಿ ನೌಕರರು 4 

ಒಟು, 16 ಒಟ್ಟು 16 

ಅನುಬಂಧ-2 


ಸಹಕಾರ ಸಂಘಗಳ ಉಪನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಎಂದು ಇರುವ ಕಛೇರಿಯ ಹೆಸರನ್ನು ಸಹಕಾರ ಸಂಘಗಳ ಉಪನಿಬಂಧಕರು, 





ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ಎಂಬುದಾಗಿ ಮರುನಾಮಕರಣ ಮಾಡಿರುವ ಕಛೇರಿಗೆ ಸ್ಥಳಾಂತರ ಮಾಡಿರುವ ವೃಂದಬಲದ ವಿವರಗಳು 






























































ಸಹಕಾರ ಸಂಘಗಳ ಉಪನಿಬಂಧಕರು-2, ಬೆಂಗಳೂರು ನಗರ ಜಿಲ್ಲೆ ಈ ಸಹಕಾರ ಸಂಘಗಳ ಉಪನಿಬಂಧಕರು, ಕೇಂದ್ರ ವಲಯ ವೃತ್ತ, 
ಕಛೇರಿಯಲ್ಲಿ ಹಾಲಿ ಇರುವ ವೃಂದ ಬಲ ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಗೆ ಸ್ಥಳಾಂತರ ಮಾಡಿರುವ ಹುದ್ದೆಗಳ 
ವೃಂದ ಬಲ 
1 ಸಹಕಾರ ಸಂಘಗಳ ಉಪನಿಬಂಧಕರು 1 ಸಹಕಾರ ಸಂಘಗಳ ಉಪನಿಬಂಧಕರು 1 
2 | ಸಹಕಾರ ಅಭಿವೃದಿ ಅಧಿಕಾರಿ 1 ಸಹಕಾರ ಅಭಿವ್ರದಿ ಅಧಿಕಾರಿ 1 
3 ಅಧೀಕ್ಷಕರು 1 ಅಧೀಕ್ಷಕರು 1 
4 ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 2 ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 2 
5 ಸಹಕಾರ ಸಂಘಗಳ ನಿರೀಕ್ಷಕರು 1 ಸಹಕಾರ ಸ೦ಘಗಳ ನಿರೀಕ್ಷಕರು 1 
6 ಪ್ರಥಮ ದರ್ಜೆ ಸಹಾಯಕರು 2 ಪ್ರಥಮ ದರ್ಜೆ ಸಹಾಯಕರು 2 
7 ಶೀಘಲಿಪಿಗಾರರು 1 ಶೀಘಲಿಪಿಗಾರರು 1 
8 ದಿತೀಯ ದರ್ಜೆ ಸಹಾಯಕರು 2 ದ್ವಿತೀಯ ದರ್ಜೆ ಸಹಾಯಕರು 2 
9 ಬೆರಳಚ್ಚುಗಾರರು 1 ಬೆರಳಚ್ಚುಗಾರರು 1 
10 | ವಾಹನ ಚಾಲಕರು 1 ವಾಹನ ಚಾಲಕರು 1 
11 | ಗೂಫ್‌ ಡಿ ನೌಕರರು 2 ಗೂಫ್‌ ಡಿ ನೌಕರರು 2 
ಒಟು, 15 ಒಟು, 15 
ಅನುಬಂಧ-2(ಅ) 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 2ನೇ ವಲಯ, ಬೆ೦ಗಳೂರು ಇದನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಬೆಂಗಳೂರು 





ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ಎಂದು ಮರುನಾಮಕರಣ ಮಾಡಿರುವ ಕಛೇರಿಗೆ ಸ್ಥಳಾಂತರ ಮಾಡಿರುವ ವೃಂದಬಲದ ವಿವರಗಳು 








ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 2ನೇ ವಲಯ, 
ಬೆಂಗಳೂರು ಈ ಕಛೇರಿಯಲ್ಲಿ ಹಾಲಿ ಇರುವ ವೃಂದ ಬಲ 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಕೇಂದ್ರ ವಲಯ ವೃತ್ತ, 
ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಗೆ ಸ್ಥಳಾಂತರ ಮಾಡಿರುವ ಹುದ್ದೆಗಳ 












































ವೃಂದಬಲ 

1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 
2 ಸಹಕಾರ ಅಭಿವೃದ್ದಿ ಅಧಿಕಾರಿ 1 | ಸಹಕಾರ ಅಭಿವೃದ್ದಿ ಅಧಿಕಾರಿ 1 
3 ಅಧೀಕ್ಷಕರು 1 | ಅಧೀಕ್ಷಕರು 1 
4 ಸಹಕಾರ ಸಂಘಗಳ ನಿರೀಕ್ಷಕರು 3 | ಸಹಕಾರ ಸಂಘಗಳ ನಿರೀಕ್ಷಕರು 3 
5 ಪ್ರಥಮ ದರ್ಜೆ ಸಹಾಯಕರು 1 | ಪಥಮ ದರ್ಜೆ ಸಹಾಯಕರು 1 
6 ದಿತೀಯ ದರ್ಜೆ ಸಹಾಯಕರು 4 | ದ್ವಿತೀಯ ದರ್ಜೆ ಸಹಾಯಕರು 4 
7 | ಬೆರಳಚ್ಚುಗಾರರು 1 | ಬೆರಳಚ್ಚುಗಾರರು 1 
8 | ವಾಹನ ಚಾಲಕರು - | ವಾಹನ ಚಾಲಕರು 1 
9 ಗೂಫ್‌ ಡಿ ನೌಕರರು 6 | ಗೂಫ್‌ ಡಿ ನೌಕರರು 4 

ಒಟ್ಟು 18 ಒಟ್ಟು 16 

















ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ 


೧೯೪೭ 





ಅನುಬಂಧ-3 


ಸಹಕಾರ ಸಂಘಗಳ ಉಪನಿಬಂಧಕರು, ಕಾನೂನುಕೋಶ, ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆ೦ಗಳೂರು ಈ ಕಛೇರಿಯನ್ನು ಸಹಕಾರ ಸಂಘಗಳ 





ಉಪನಿಬಂಧಕರು, ದಕ್ಷಿಣ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ಎಂದು ನಾಮಕರಣ ಮಾಡಿರುವ ಕಛೇರಿಗೆ ಹುದ್ದೆಗಳನ್ನು ಸ್ಥಳಾಂತರಗೊಳಿಸಿ 








ನಿಗದಿಪಡಿಸಿರುವ ವೃಂದಬಲದ ವಿವರಗಳು 
























































ಕ್ರ ಹುದ್ದೆಯ ಪದನಾಮ ಹುದ್ದೆಗಳ ಪುನರ್‌ ವಿನ್ಯಾಸಗೊಳಿಸುವ ವಿಧಾನ 
ಸಂ. ಸಂಖ್ಯೆ 
1 ಸಹಕಾರ ಸಂಘಗಳ ಉಪನಿಬಂಧಕರು 1 ಸಹಕಾರ ಸಂಘಗಳ ಉಪನಿಬಂಧಕರು (ಕಾನೂನು ಕೋಶ), ಸಹಕಾರ 
ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು ಈ ಹುದ್ದೆಯ ಸ್ತಳಾಂತರದಿಂದ. 
2 ಸಹಕಾರ ಅಭಿವೃದ್ಧಿ ಅಧಿಕಾರಿ 1 ಸಹಕಾರ ಅಭಿವೃದ್ಧಿ ಅಧಿಕಾರಿ, ಬೆ೦ಗಳೂರು ಪೂರ್ವ ತಾಲ್ಲೂಕ್‌ ಈ ಹುದ್ದೆಯ 
ಸ್ಥಳಾಂತರದಿಂದ. 
3 ಅಧೀಕ್ಷಕರು I ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 
4 ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 2 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮೂರನೇ ವಲಯ, 
ಬೆಂಗಳೂರುರವರ ಕಛೇರಿಯಿಂದ ಸ್ಥಳಾಂತರದ ಮೂಲಕ 
2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು(ಲೇವಾದೇವಿ) 
ಬೆಂಗಳೂರುರವರ ಕಛೇರಿಯಿಂದ ಸ್ಥಳಾಂತರದ ಮೂಲಕ 
5 ಸಹಕಾರ ಸಂಘಗಳ ನಿರೀಕಕರು ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 
6 ಪ್ರಥಮ ದರ್ಜೆ ಸಹಾಯಕರು ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 
7 ಶೀಘಲಿಪಿಗಾರರು I ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 
8 ದ್ವಿತೀಯ ದರ್ಜೆ ಸಹಾಯಕರು 2 1) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು(ಲೇವಾದೇವಿ) 
ಬೆಂಗಳೂರುರವರ ಕಛೇರಿಯಿಂದ ಸ್ಥಳಾಂತರದ ಮೂಲಕ 
2) ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ತಳಾಂತರದ ಮೂಲಕ 
9 ಬೆರಳಚ್ಚುಗಾರರು 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು(ಲೇವಾದೇವಿ) ಬೆ೦ಗಳೂರುರವರ 
ಕಛೇರಿಯಿಂದ ಸ್ಥಳಾಂತರದ ಮೂಲಕ 
10 | ವಾಹನ ಚಾಲಕರು I ಸಹಕಾರ ಸಂಘಗಳ ನಿಬಂಧಕರ ಕಛೇರಿಯಿಂದ ಸ್ಥಳಾಂತರದ ಮೂಲಕ. 
11 ಗೂಫ್‌ ಡಿ ನೌಕರರು 2 ಸಹಾಯಕ ನಿಬಂಧಕರು, 2ನೇ ವಲಯ, ಬೆ೦ಗಳೂರುರವರ ಕಛೇರಿಯಿಂದ 
ಸ್ಥಳಾಂತರದ ಮೂಲಕ. 
ಒಟು, 16 
ಅನುಬಂಧ-3(ಅ) 


ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಛೇರಿ, 1ನೇ ವಲಯ, ಬೆ೦ಗಳೂರು ನಗರ ಜಿಲ್ಲೆ ಈ ಕಛೇರಿಯನ್ನು ಸಹಕಾರ ಸಂಘಗಳ ಸಹಾಯಕ 








ನಿಬಂಧಕರು, ದಕ್ಷಿಣ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ಎಂದು ಮರುನಾಮಕರಣ ಮಾಡಿ ಈ ಕಛೇರಿಗೆ ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರ ಕಛೇರಿ 3ನೇ ವಲಯ, ಬೆ೦ಗಳೂರು ನಗರ ಜಿಲ್ಲೆ ಈ ಕಛೇರಿಯ ಸಿಬ್ಬಂದಿಗಳನ್ನು ಸ್ಥಳಾಂತರ ಮಾಡಿರುವ ವೃಂದಬಲದ ವಿವರಗಳು 












































ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 3ನೇ ವಲಯ, | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ದಕ್ಷಿಣ ವಲಯ ವೃತ್ತ, 
ಬೆಂಗಳೂರು ಹಾಲಿ ಇರುವ ವೃಂದ ಬಲ ಬೆಂಗಳೂರು ನಗರ ಜಿಲ್ಲೆ ಈ ಕಛೇರಿಗೆ ಸ್ಥಳಾಂತರ ಮಾಡಿರುವ ಹುದ್ದೆಗಳ 
ವೃಂದಬಲ 
1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು 1 | ಸಹಕಾರ ಸಂಘಗಳ ಉಪನಿಬಂಧಕರು | 
2 | ಸಹಕಾರ ಅಭಿವೃದ್ಧಿ ಅಧಿಕಾರಿ - | ಸಹಕಾರ ಅಭಿವೃದ್ದಿ ಅಧಿಕಾರಿ ದ 
3 ಅಧೀಕ್ಷಕರು 1 | ಅಧೀಕ್ಷಕರು 1 
4 ಸಹಕಾರ ಸಂಘಗಳ ನಿರೀಕ್ಷಕರು 2 | ಸಹಕಾರ ಸಂಘಗಳ ಹಿರಿಯ ನಿರೀಕ್ಷಕರು 1 
5 ದಿತೀಯ ದರ್ಜೆ ಸಹಾಯಕರು 3 | ಸಹಕಾರ ಸಂಘಗಳ ನಿರೀಕ್ಷಕರು 3 
6 ಬೆರಳಚ್ಚುಗಾರರು 1 | ದ್ವಿತೀಯ ದರ್ಜೆ ಸಹಾಯಕರು 3 
7 ವಾಹನ ಚಾಲಕರು 1 | ಬೆರಳಚ್ಚುಗಾರರು 1 
9 | ಗೂಫ್‌ ಡಿ ನೌಕರರು 2 | ವಾಹನ ಚಾಲಕರು 1 
ಗೂಫ್‌ ಡಿ ನೌಕರರು 2 
ಒಟ್ಟು 14 ಒಟ್ಟು 13 









































೧೯೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 
ಅನುಬಂಧ-4 
ಸಹಕಾರ ಸಂಘಗಳ ಉಪನಿಬಂಧಕರು-1 ಮತ್ತು 2 ರವರ ಕಛೇರಿಗಳ ವ್ಯಾಪ್ತಿಯಲ್ಲಿ ಇರುವ ಈ ಕೆಳಕಂಡ ಹುದ್ದೆಗಳನ್ನು ಈ ಕೆಳಕಂಡ ಕಛೇರಿಗಳಿಗೆ 
ಸ್ಥಳಾಂತರಿಸಲಾಗಿದೆ. 
ಕ್ರಸಂ. | ಹಾಲಿ ಇರುವ ಹುದ್ದೆಯ ಪದನಾಮ ಮತ್ತು ಸ್ಥಳಾಂತರ ಮಾಡಿದ ಹುದ್ದೆ ಮತ್ತು ಕಛೇರಿ 
ಕಛೇರಿ 
1 3. ಸಹಕಾರಿ ಅಭಿವೃದ್ಧಿ ಅಧಿಕಾರಿ | ಈ ಹುದ್ದೆಗಳನ್ನು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ಉತ್ತರ 
ಬೆಂಗಳೂರು ಉತ್ತರ ತಾ: ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ (ಹೊಸದಾಗಿ ಮರುನಾಮಕರಣ ಮಾಡಿರುವ 
4. ನಿರೀಕ್ಷಕರು, ಸಹಕಾರ ಅಭಿವೃದ್ಧಿ | ಪ್ರಯುಕ್ತ) 
ಅಧಿಕಾರಿ ಕಛೇರಿ, ಬೆಂಗಳೂರು ಉತ್ತರ 
ತಾ: 
2 3. ಸಹಕಾರಿ ಅಭಿವೃದ್ಧಿ ಅಧಿಕಾರಿ | ಈ ಹುದ್ದೆಗಳನ್ನು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ದಕ್ಷಿಣ 
ಬೆಂಗಳೂರು ದಕ್ಷಿಣ ತಾ: ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ (ಹೊಸದಾಗಿ ಮರುನಾಮಕರಣ ಮಾಡಿರುವ 
4. ನಿರೀಕ್ಷಕರು, ಸಹಕಾರ ಅಭಿವೃದ್ಧಿ | ಪ್ರಯುಕ್ತ) 
ಅಧಿಕಾರಿ ಕಛೇರಿ, ಬೆಂಗಳೂರು ದಕ್ಷಿಣ 
ತಾ: 
3 3. ಸಹಕಾರಿ ಅಭಿವೃದ್ಧಿ ಅಧಿಕಾರಿ | ಈ ಹುದ್ದೆಗಳನ್ನು ಸಹಕಾರ ಸಂಘಗಳ ಉಪನಿಬಂಧಕರ ಕಛೇರಿ, ಬೆಂಗಳೂರು ಕೇಂದ 
ಆನೇಕಲ್‌ ತಾ: ಆನೇಕಲ್‌ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ (ಹೊಸದಾಗಿ ಮರುನಾಮಕರಣ ಮಾಡಿರುವ 
4.ನಿರೀಕ್ಷಕರು, ಸಹಕಾರ ಅಭಿವೃದ್ಧಿ | ಪ್ರಯುಕ್ತ) 
ಅಧಿಕಾರಿ ಕಛೇರಿ, ಆನೇಕಲ್‌ ತಾ: 











ಅನುಬಂಧ-5 


ಹೊಸದಾಗಿ ಪದನಾಮೀಕರಿಸಿರುವ ಸಹಕಾರ ಸಂಘಗಳ ಉಪ ನಿಬಂಧಕರು ಮತ್ತು ಸಹಾಯಕ ನಿಬಂಧಕರುಗಳ ಬೆಂಗಳೂರು ನಗರ ಜಿಲ್ಲೆಯ 








ವಿಧಾನಸಭಾ ಕ್ಷೇತ್ರವಾರು ಕಾರ್ಯವ್ಹಾಪಿ 



























































ಬ್ರಿ" 
ಸಹಕಾರ ಸಂಘಗಳ ಉಪನಿಬಂಧಕರು ಉತ್ತರ ಸಹಕಾರ ಸಂಘಗಳ ಉಪನಿಬಂಧಕರು ಕೇಂದ್ರ | ಸಹಕಾರ ಸಂಘಗಳ ಉಪನಿಬಂಧಕರು ದಕ್ಷಿಣ 
ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಉತ್ತರ | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, | ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ವಲಯ ವೃತ್ತ, ಬೆಂಗಳೂರು ನಗರ ಜಿಲ್ಲೆ ಕೇಂದ್ರ ವಲಯ ವೃತ್ತ, ಬೆಂಗಳೂರು ನಗರ ದಕ್ಷಿಣ ವಲಯ ವೃತ್ತ, ಬೆಂಗಳೂರು ನಗರ 
ಜಿಲ್ಲೆ ಜಿಲ್ಲೆ 
I ಯಲಹಂಕ 1 ಗಾಂಧಿನಗರ 1 ಕೆ.ಆರ್‌.ಪುರಂ 
2 ಬ್ಯಾಟರಾಯನಪುರ 2 ಚಿಕ್ಕಪೇಟೆ 2 ಮಹಾದೇವಪುರ 
3 ಹೆಬ್ಬಾಳ 3 ವಿಜಯನಗರ 3 ಸರ.ಸಿ.ವಿ. ರಾಮನ್‌ ನಗರ 
4 ಯಶವಂತಪುರ 4 ಶಿವಾಜಿನಗರ 4 ಬಿ.ಟಿ.ಎಂ. ಲೇಔಟ್‌ 
5 ದಾಸರಹಳ್ಳಿ 5 ಪುಲಕೇಶಿನಗರ 5 ಪದ್ಮನಾಭ ನಗರ 
6 ಮಹಾಲಕ್ಷ್ಮಿ ಲೇಔಟ್‌ 6 ಶಾಂತಿನಗರ 6 ಬೊಮ್ಮನಹಳ್ಳಿ 
7 ರಾಜಾಜಿನಗರ 7 ಬಸವನಗುಡಿ 7 ಸರ್ವಜ್ಞ ನಗರ 
8 ಗೋವಿಂದರಾಜನಗರ 8 ಚಾಮರಾಜಪೇಟೆ 8 ಆನೇಕಲ್‌ 
9 ಮಲ್ಲೇಶ್ವರಂ 9 ಜಯನಗರ 9 ಬೆಂಗಳೂರು ದಕ್ಷಿಣ 
10 | ರಾಜರಾಜೇಶ್ವರಿನಗರ 
ಅಮಿತಾ ಪ್ರಸಾದ್‌ 


ಪಿ.ಆರ್‌. 


1070 


ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 








ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೪೯ 





ಜಲಸಂಪನ್ಮೂಲ ಸಚಿವಾಲಯ 


ವಿಷಯ : ಕೊಪ್ಪಳ ಜಿಲ್ಲೆ ಹಾಗೂ ತಾಲ್ಲೂಕಿನ ಹಿರೇಕಾಸನಖಂಡಿ ಕೆರೆಯನ್ನು ಕುಡಿಯುವ ನೀರಿನ ಯೋಜನೆಗಾಗಿ 
ಉಪಯೋಗಿಸಿಕೊಳ್ಳುವ ಬಗ್ಗೆ. 
ಓದಲಾಗಿದೆ: 1. ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ಇವರ ಪತ್ರಸಂಖ್ಯೆ: 
ಮುಇಂ/ಸನೀ(ಉ)ವ/ತಾ.ಸ/3/ಸ.ಇಂ-7/ಒರೇಕಾಸನಖಂಡಿ ಕೆರೆ/2010-11 / 5153 ದಿನಾಂಕ: 
13.09.2010. 
ಪ್ರಸ್ತಾವನೆ: 
ಕೊಪ್ಪಳ ತಾಲ್ಲೂಕಿನ ಮುಂಡರಗಿ ಹಾಗೂ ಇತರೆ 84 ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ಪೂರೈಕೆ ಕಾಮಗಾರಿಯನ್ನು ರಾಜೀವ್‌ ಗಾಂಧಿ 
ಸಬ್‌ ಮಿಷನ್‌ ಅಡಿಯಲ್ಲಿ ಕೈಗೊಳ್ಳಲು ಯೋಜಿಸಲಾಗಿದೆ. ನೀರನ್ನು ತು೦ಗಭದ್ರಾ ಜಲಾಶಯದಿಂದ ಪಡೆದು ಇಂಪೌಂಡಿಂಗ್‌ ರಿಸರ್ವಾಯರ್‌ವರೆಗೆ 
ಪಂಪು ಮಾಡಿ ನಂತರ ಶುದ್ದೀಕರಿಸಿ ಮೇಲ್ಮಟ್ಟದ ಜಲಾಗಾರದ ಮೂಲಕ ಕೊಪ್ಪಳ ತಾಲ್ಲೂಕಿನ 84 ಹಳ್ಳಿಗಳಿಗೆ ನೀರು ಪೂರೈಸಲು 
ಹಿರೇಕಾಸನಖಂಡಿ ಕೆರೆಯನ್ನು ಇಂಪೌಂಡಿಂಗ್‌ ರಿಸರ್ವಾಯರ್‌ಗಾಗಿ ಬಳಸಿಕೊಳ್ಳಲು ಅನುಮತಿಯನ್ನು ನೀಡುವಂತೆ ಮೇಲೆ ಓದಲಾದ ದಿನಾಂಕ: 
13.09.2010ರ ಪತ್ರದಲ್ಲಿ ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ, ಬಿಜಾಪುರ ರವರು ಕೋರಿರುತ್ತಾರೆ. 
ರಾಷ್ಟ್ರೀಯ ಜಲನೀತಿಯಂತೆ ಕುಡಿಯುವ ನೀರು ಬಳಕೆಗೆ ಆದ್ಯತೆ ನೀಡುವ ಅವಶ್ಯಕತೆ ಇರುವುದರಿಂದ ಮುಖ್ಯ ಇಂಜಿನಿಯರ್‌ ರವರ 
ಸ್ತಾವನೆಯನ್ನು ಪರಿಶೀಲಿಸಿ, ಸರ್ಕಾರವು ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ:ಸನೀಇ 200 ಮಸಾವಿ 2010, ಬೆ೦ಗಳೂರು, ದಿನಾಂಕ 11-04-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳಿ೦ದ ಕೊಪ್ಪಳ ಜಿಲ್ಲೆ ಹಾಗೂ ತಾಲ್ಲೂಕಿನ ಹಿರೇಕಾಸನಖಂಡಿ ಕೆರೆಯನ್ನು ಕುಡಿಯುವ ನೀರಿನ 
ಯೋಜನೆಗಾಗಿ ಬಳಸಿಕೊಳ್ಳಲು ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪವಿಭಾಗ ಕೊಪ್ಪಳ 
ಇವರಿಗೆ ಈ ಕೆಳಕಂಡ ನಿಬಂಧನೆಗೊಳಪಟ್ಟು ಅನುಮತಿ ನೀಡಲಾಗಿದೆ. 

1. ಕೆರೆಯಲ್ಲಿ ಕನಿಷ್ಠ ಮಟ್ಟದವರೆಗೆ ನೀರು ಶೇಖರಣೆಯಾಗುವವರೆಗೆ ಕೆರೆಯಿಂದ ನೀರನ್ನು ಬಳಸಬಾರದು; 

2. ಕೊಪ್ಪಳ ಜಿಲ್ಲೆ ಹಾಗೂ ತಾಲ್ಲೂಕಿನ ಹಿರೇಕಾಸನಖಂಡಿ ಕೆರೆಯನ್ನು ಕುಡಿಯುವ ನೀರಿನ ಯೋಜನೆಗಾಗಿ ಉಪಯೋಗಿಸಿಕೊಳ್ಳುವ 
ಸಲುವಾಗಿ ನೀರಿನ ಪ್ರಮಾಣವನ್ನು ಅಳತೆ ಮಾಡಿ ಒಂದು ರಿಜಿಸ್ಟರ್‌ನಲ್ಲಿ ದಾಖಲಿಸುವುದು. 

,. ನೀರು ಸರಬರಾಜು ಯೋಜನೆಯ ನೀಲಿ ನಕಾಶೆಯನ್ನು ಪಡೆದು ಸಣ್ಣ ನೀರಾವರಿ ಇಲಾಖೆಯಲ್ಲಿ ದಾಖಲಿಸುವುದು; 

4. ಮೇಲೆ ತಿಳಿಸಿರುವ ಎಲ್ಲಾ ನಿಬಂಧನೆಗಳನ್ನೊಳಗೊಂಡ ಒಂದು ತಿಳುವಳಿಕೆ ಪತ್ರವನ್ನು ತಯಾರಿಸಿ ಅದಕ್ಕೆ ಸಂಬಂಧಪಟ್ಟ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪವಿಭಾಗ, ಕೊಪ್ಪಳ ಮತ್ತು 
ಕಾರ್ಯನಿರ್ವಾಹಕ ಅಭಿಯಂತರರು, ಸಣ್ಣ ನೀರಾವರಿ ವಿಭಾಗ, ಕುಷ್ಟಗಿ ರವರು ಜಂಟಿ ಸಹಿ ಮಾಡಿ ಅದರ ಮೂಲಕ 
ಪ್ರತಿಯನ್ನು ಸಣ್ಣ ನೀರಾವರಿ ಇಲಾಖೆಯಲ್ಲಿ ದಾಖಲಿಸುವುದು; 

5. ಕೆರೆಯ ವಾರ್ಷಿಕ ನಿರ್ವಹಣೆಗೆ ತಗಲುವ ಶೇಕಡ 25ರಷ್ಟು ವೆಚ್ಚವನ್ನು ಸಹಾಯಕ ಕಾರ್ಯಪಾಲಕ ಅಭಿಯಂತರರು, 
ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌ ಉಪವಿಭಾಗ, ಕೊಪ್ಪಳ ರವರು ಭರಿಸುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋಪಾಲ್‌ 
ಪಿ.ಆರ್‌. 111 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಜಲ ಸಂಪನ್ಮೂಲ ಸಚಿವಾಲಯ 


(€L 


ವಿಷಯ : ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲ್ಲೂಕು, ಕೋಳೂರು ಗ್ರಾಮದ ಹತ್ತಿರ ಏತ ನೀರಾವರಿ ಯೋಜನೆ ನಿರ್ಮಾಣ 
ಕಾಮಗಾರಿಯ ಟೆಂಡರ್‌ ಕುರಿತು. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಸಂಖ್ಯೆ 
ಮಇಂ/ಸನೀ(ಉ)ವ/ಬಿಜೆಪಿ/ಪಿಬಿ-12/2010-11/1975 ದಿನಾ೦ಕ 06-04-2011, 
2) ಸರ್ಕಾರದ ಆದೇಶ ಸಂಖ್ಯೆ: ಸನೀಇ 02 ನಯೋಕಾ 2009, ದಿನಾಂಕ: 05-02-2009. 
ಪ್ರಸ್ತಾವನೆ: 
ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲ್ಲೂಕು, ಕೋಳೂರು ಗ್ರಾಮದ ಹತ್ತಿರ ಏತನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಯ ಅಂದಾಜಿಗೆ 
ಉಲ್ಲೇಖ (2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ ಇಂಜಿನಿಯರ್‌, ಸಣ್ಣ 
ನೀರಾವರಿ ಉತ್ತರ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 
ಈ ಕಾಮಗಾರಿಯನ್ನು ಕೈಗೊಳ್ಳಲು ಬಳ್ಳಾರಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮದಡಿ ಇ-ಪ್ರೊಕ್ಕೂರ್‌ಮೆ೦ಟ್‌ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 
ಪ್ರಕಟಿಸಲಾಗಿದೆ. 





ರಾಜ್ನ ಟೆಂಡರ್‌ ಬುಲೆಟಿನ್‌ 29.11.2010 
ಪ್ರಜಾವಾಣಿ ದಿನ ಪತ್ರಿಕೆ 27.11.2010 
ಇಂಡಿಯನ್‌ ಎಕ್‌ಪೆಸ್‌ 29.11.2010 




















೧೯೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಐದು ಜನ ಗುತ್ತಿಗೆದಾರರು ಇ-ಪ್ರೊಕ್ಕೂರ್‌ಮೆಂಟ್‌ ಮುಖಾಂತರ ಟೆಂಡರ್‌ ದಾಖಲಾತಿಗಳನ್ನು 
ಡೌನ್‌ ಲೋಡ್‌ ಮಾಡಿಕೊಂಡು ಇ-ಪ್ರೊಕ್ಕೂರ್‌ಮೆಂಟ್‌ ಮುಖಾಂತರ ದ್ವಿಲಕೋಟೆ ಪದ್ಧತಿಯಲ್ಲಿ ಟೆಂಡರ್‌ಗಳನ್ನು ಸಲ್ಲಿಸಿರುವುದಾಗಿ 
ವರದಿಯಾಗಿದೆ. ತಾಂತ್ರಿಕ ಬಿಡ್‌ಗಳನ್ನು ದಿನಾ೦ಕ 13.01.2011 ರಂದು ತೆರೆಯಲಾಗಿದ್ದು ಸದರಿ ಗುತ್ತಿಗೆದಾರರ ಪೈಕಿ ಇಬ್ಬರು ಗುತ್ತಿಗೆದಾರರ ಟೆಂಡರ್‌ 
ಕ್ರಮಬದ್ಧವಾದ ಕಾರಣ ಇವರ ಆರ್ಥಿಕ ಬಿಡ್‌ಗಳನ್ನು ತೆರೆದು ಪರಿಶೀಲಿಸಲಾಗಿದೆ. 
ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 3,17,67,244/- 
2010-11ನೇ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿದಂತೆ ಪರಿಷ್ಕೃತ 
ಟೆಂಡರಿಗೆ ಇಡಲಾದ ಮೊತ್ತ 








ರೂ. 3,91,29,392/- 
































ಕ್ರಮ ಗುತ್ತಿಗೆದಾರರ ಹೆಸರು ಮತ್ತು ದರ್ಜೆ ಮಂಜೂರಾದ 
= § ಟೆಂಡರ್‌ನಲ್ಲಿ ಪರಿಷ್ಕೃತ 
ಸಂಖ್ಯೆ ಸ ಅಂದಾಜಿನ ಲ 
ಠಿ ಗುತ್ತಿಗೆದಾರರು ದರಗಳ 
ಶ್ರೀ/ಮೆಸರ್‌ ಈ ದರಗಳ 
೧ ನಮೂದಿಸಿರುವ ಮೇಲಿನ 
ಮೇಲಿನ 
ದರಗಳಂತೆ ಶೇಕಡಾವಾರು 
ಶೇಕಡಾವಾರು 
ಟೆಂಡರಿನ ಮೊತ್ತ ಹೆಚಳ/ಸಡಿಮೆ 
ಹ ಹೆಚ್ಚಳ/ಕಡಿಮೆ ಈ 
ಕೆ. ದೊಡ್ಡ ಹನುಮಂತಪ, 1ನೇ ದರ್ಜೆ ಗುತ್ತಿಗೆದಾರರು, 
1 ಈ Ks ನ್ಗ 4,62,85,855/- 45.70 ಹೆಚ್ಚು 18.29 ಹೆಚ್ಚು 
ಹೊಸಪೇಟೆ ಚ § 
2 | ಟಿ.ಎ. ಸುಧೀರ್‌ ಮೋಹನ್‌, 1ನೇ ದರ್ಜೆ ಗುತ್ತಿಗೆದಾರರು, 5,64,92,939/- | 7783 ಹೆಚ್ಚು | 4437 ಹೆಚ್ಚು 





ಮೇಲ್ಕಂಡಂತೆ ಶ್ರೀ ಕೆ. ದೊಡ್ಡ ಹನುಮಂತಪ್ಪ, 1ನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಕಡಿಮೆ ದರಗಳನ್ನು ನಮೂದಿಸಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 
18.29 ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ 
ವಲಯ, ಬಿಜಾಪುರ ಇವರು ಮೇಲೆ (1ರಲ್ಲಿ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ದಿನಾಂಕ: 12/04/2011 ರಂದು ಪತ್ರವನ್ನು ನೀಡಿ ಪರಿಷ್ಕೃತ ದರಗಳ ಮೇಲೆ ಶೇ. 10.00 ರಷ್ಟು ಹೆಚ್ಚಿನ ದರದಲ್ಲಿ 
ಕಾಮಗಾರಿಯನ್ನು ನಿರ್ವಹಿಸುವುದಾಗಿ ತಿಳಿಸಿರುತ್ತಾರೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ 
ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 3,91,29,392/-ಗಳ ಮೇಲೆ ಶೇ. 8.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 4,22,59,743/-ಗಳಿಗೆ 
ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಸನೀಇ 13 ಏನೀಯೋ 2011(ತಾಂತ್ರಿಕ) ಬೆಂಗಳೂರು, ದಿನಾಂಕ 13ನೇ ಏಪ್ರಿಲ್‌ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲ್ಲೂಕು, ಕೋಳೂರು ಗ್ರಾಮದ ಹತ್ತಿರ ಏತನೀರಾವರಿ 
ಯೋಜನೆ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಿಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ ಮೊತ್ತ ರೂ. 
3,91,29,392/-ಗಳ ಮೇಲೆ ಶೇ. 8.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 4,22,59,743/- ಗಳಿಗೆ (ರೂ. ನಾಲ್ಕು ಕೋಟಿ ಇಪ್ಪತ್ತೆರಡು ಲಕ್ಷ 
ಐವತ್ತೊಂಬತ್ತು ಸಾವಿರದ ಏಳು ನೂರ ನಲವತ್ತು ಮೂರು) ಶ್ರೀ ಕೆ. ದೊಡ್ಡಹನುಮಂತಪ್ಪ, 1ನೇ ದರ್ಜೆ ಗುತ್ತಿಗೆದಾರರಿಗೆ ಕೆಳಕಂಡ ಷರತ್ತುಗಳಿಗೆ 
ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2002, ದಿನಾ೦ಕ: 20/01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುದ್ರಮೂರ್ತಿ 
ಪಿ.ಆರ್‌. 1112 ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 
ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


ಜಲಸಂಪನ್ಮೂಲ ಸಚಿವಾಲಯ 


ವಿಷಯ : ಬೆಳಗಾವಿ ಜಿಲ್ಲೆಯ ಗೋಕಾಕ್‌ ತಾಲ್ಲೂಕಿನ ಹಿರೇನಂದಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್‌ ಕಂ 
ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯ ಟೆಂಡರ್‌ ಅನುಮೋದಿಸುವ ಕುರಿತು. 
ಓದಲಾಗಿದೆ : 1) ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ವಲಯ ಬಿಜಾಪುರರವರ ಪತ್ರದ ಕ್ರಮಾಂಕ: 
ಮುಇಂ/ಸನೀ(ಉ)ವ/ಬಿಜೆಪಿ/ಎಇ-1/2010-11/1084 ದಿನಾ೦ಕ 28-02-2011. 
2) ಸರ್ಕಾರದ ಆದೇಶ ಸಂಖ್ಯೆ ಸನೀಇ 06 ನಯೋಕಾ 2009, ದಿನಾಂಕ: 06-01-2010. 
ಪ್ರಸ್ತಾವನೆ: 
ಬೆಳಗಾವಿ ಜಿಲ್ಲೆಯ ಗೋಕಾಕ್‌ ತಾಲ್ಲೂಕಿನ ಹಿರೇನಂದಿ ಗ್ರಾಮದ ಹತ್ತಿರ ಹಳ್ಳಕ್ಕೆ ಅಡ್ಡಲಾಗಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಾಣ 
ಕಾಮಗಾರಿಯ ಅಂದಾಜಿಗೆ ಉಲ್ಲೇಖ (2) ರಲ್ಲಿ ನಮೂದಿಸಿರುವ ಸರ್ಕಾರದ ಆದೇಶದಲ್ಲಿ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು ಮುಖ್ಯ 
ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ ಬಿಜಾಪುರರವರು ತಾಂತ್ರಿಕ ಮಂಜೂರಾತಿ ನೀಡಿರುತ್ತಾರೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೫೧ 





ಈ ಕಾಮಗಾರಿಯನ್ನು ಕೈಗೊಳ್ಳಲು ಬೆಳಗಾವಿ ಸಣ್ಣ ನೀರಾವರಿ ವಿಭಾಗದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ 
ಅಧಿನಿಯಮಡಿ ಇ-ಪೊಕ್ಕೂರ್‌ಮೆಂಟ್‌ ಮೂಲಕ ಕರೆಯಲಾದ ಅಲ್ಪಾವಧಿ ಟೆಂಡರ್‌ನ ಪ್ರಕಟಣೆಯನ್ನು ಈ ಕೆಳಕಂಡ ಮಾಧ್ಯಮಗಳಲ್ಲಿ 


ಪ್ರಕಟಿಸಲಾಗಿದೆ. 





ಜಿಲ್ತಾ ಟೆಂಡರ್‌ ಬುಲೆಟಿನ್‌ 11.10.2010 
ಸಂಯುಕ್ತ ಕರ್ನಾಟಕ/ಪ್ರಜಾವಾಣಿ ದಿನ ಪತ್ರಿಕೆಗಳು 16.10.2010 

ಈ ಟೆಂಡರ್‌ ಪ್ರಕಟಣೆಗೆ ಸ್ಪಂದಿಸಿ ಮೂರು ಜನ ಗುತ್ತಿಗೆದಾರರು ಭಾಗವಹಿಸಿದ್ದು ಈ ಪೈಕಿ ಒಬ್ಬರು ಗುತ್ತಿಗೆದಾರರು ಮಾತ್ರ ಅರ್ಹತೆ 
ಹೊಂದಿದ್ದು, ಇವರ ಆರ್ಥಿಕ ಬಿಡ್‌ಅನ್ನು ದಿನಾಂಕ 07.01.2010 ರಂದು ತೆರೆದು ಪರಿಶೀಲಿಸಲಾಗಿದ್ದು ವಿವರಗಳು ಕೆಳಕಂಡಂತಿವೆ. 



































ಮಂಜೂರಾದ ಅಂದಾಜಿನ ದರಗಳಂತೆ ಟೆಂಡರಿಗೆ ಇಡಲಾದ ಮೊತ್ತ ರೂ. 91,12,641/- 
ಪ್ರಸಕ್ತ ಸಾಲಿನ ದರಗಳನ್ನು ಪರಿಗಣಿಸಿ ಟೆಂಡರಿಗೆ ಇಡಲಾದ ಮೊತ್ತ ರೂ. 1,06,71,303/- 
ಮಂಜೂರಾದ 
ಟೆಂಡರ್‌ನಲ್ಲಿ ಅಂದಾಜಿನ ಪರಿಷ್ಕರಿಸಿದ 
ಗುತಿಗೆದಾರರು ದರಗಳ ದರಗಳ 
ಕ್ರಮ ಗುತಿಗೆದಾರರ ಹೆಸರು ಮತು ದರ್ಜೆ ದೌ 
ಡು ನಮೂದಿಸಿರುವ ಮೇಲಿನ ಮೇಲಿನ 
ಸಂಖ್ಯೆ ಶ್ರೀ/ಮೆಸಿರ್‌ 
ಈ ದರಗಳಂತೆ ಶೇಕಡಾವಾರು | ಶೇಕಡಾವಾರು 
ಟೆಂಡರಿನ ಮೊತ್ತ ಹೆಚ್ಚಳ/ಕಡಿಮೆ ಹೆಚ್ಚಳ/ಕಡಿಮೆ 
ಹಾಗೂ 
ಎ.ಎಸ್‌. ಸವಸುದ್ದಿ 
1 1,23,87,026/- 35.93 ಹೆಚ್ಚು 16.08 ಹೆಚ್ಚು 
ಗುತ್ತಿಗೆದಾರರು i ಈ 




















ಮೇಲ್ಕಂಡಂತೆ ಶ್ರೀ ಎ.ಎಸ್‌. ಸವಸುದ್ಧಿ, ಒಂದನೇ ದರ್ಜೆ ಗುತ್ತಿಗೆದಾರರು ಇವರು ಟೆಂಡರ್‌ನಲ್ಲಿ ಅರ್ಹತೆ ಹೊಂದಿರುವ 
ಗುತ್ತಿಗೆದಾರರಾಗಿದ್ದು ಇವರು ನಮೂದಿಸಿದ ದರಗಳನ್ನು ಪ್ರಸಕ್ತ ಸಾಲಿನ ದರಗಳಂತೆ ಪರಿಷ್ಕರಿಸಿದ ಟೆಂಡರ್‌ಗಿಟ್ಟ ಮೊತ್ತಕ್ಕೆ ಹೋಲಿಸಿದಾಗ ಶೇಕಡ 
16.08 ರಷ್ಟು ಹೆಚ್ಚಾಗಿದ್ದು, ಸದರಿಯವರ ಟೆಂಡರ್‌ನ್ನು ಸಂಧಾನದ ಮೂಲಕ ಅಂಗೀಕರಿಸಲು ಮುಖ್ಯ ಇಂಜಿನಿಯರ್‌, ಸಣ್ಣ ನೀರಾವರಿ ಉತ್ತರ 
ವಲಯ, ಬಿಜಾಪುರ ಇವರು ಮೇಲೆ ಓದಲಾದ ಪತ್ರದಲ್ಲಿ ಶಿಫಾರಸ್ಸು ಮಾಡಿರುತ್ತಾರೆ. 

ಗುತ್ತಿಗೆದಾರರು ದಿನಾಂಕ: 29/03/2011ರ೦ದು ಪತ್ರವನ್ನು ನೀಡಿ ಪರಿಷ್ಕೃತ ದರಗಳ ಮೇಲೆ ಶೇ. 14 ರಷ್ಟು ಹೆಚ್ಚಿನ ದರದಲ್ಲಿ 
ಕಾಮಗಾರಿಯನ್ನು ನಿರ್ವಹಿಸುವುದಾಗಿ ತಿಳಿಸಿರುತ್ತಾರೆ. ಈ ಟೆಂಡರನ್ನು ಸರ್ಕಾರದಲ್ಲಿ ಪರಿಶೀಲಿಸಿ ಪ್ರಸಕ್ತ ಸಾಲಿನ ದರಗಳಿಗೆ ಪರಿಷ್ಕರಿಸಿದಂತೆ 
ಟೆಂಡರಿಗಿಟ್ಟ ಪರಿಷ್ಕೃತ ಮೊತ್ತ ರೂ. 1,06,71,303/-ಗಳ ಮೇಲೆ ಶೇ. 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 1,3,11,581/-ಗಳಿಗೆ 
ಅನುಮೋದಿಸಲು ಪರಿಗಣಿಸಿದೆ. 

ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಸನೀಣಇ 10 ಅಪಿಬ೦ 2011(ತಾಂತ್ರಿಕ) ಬೆಂಗಳೂರು, ದಿನಾಂಕ 18ನೇ ಏಪ್ರಿಲ್‌ 2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲ್ಲೂಕಿನ ಹಿರೇನಂದಿ ಗ್ರಾಮದ ಹತ್ತಿರ ಹಳ್ಳಕ್ಕೆ 
ಅಡ್ಡಲಾಗಿ ಬ್ರಿಡ್ಜ್‌ ಕಂ ಬ್ಯಾರೇಜ್‌ ನಿರ್ಮಾಣ ಕಾಮಗಾರಿಯನ್ನು ಪ್ರಸಕ್ತ ಸಾಲಿನ ದರಪಟ್ಟಯ ದರಗಳನ್ನು ಪರಿಗಣಿಸಿ ಪರಿಷ್ಕರಿಸಿದ ಟೆಂಡರಿಗಿಡಲಾದ 
ಮೊತ್ತ ರೂ. 1,06,71,303/-ಗಳ ಮೇಲೆ ಶೇ. 6.00 ರಷ್ಟು ಹೆಚ್ಚಿನ ದರದಲ್ಲಿ ಅಂದರೆ ರೂ. 113,11,581/- ಗಳಿಗೆ (ರೂ. ಒಂದು ಕೋಟಿ 
ಹದಿಮೂರು ಲಕ್ಷ ಹನ್ನೊಂದು ಸಾವಿರದ ಐದು ನೂರ ಎಂಭತ್ತೊಂದು) ಶ್ರೀ ಎ.ಎಸ್‌. ಸವಸುದ್ದಿ, ಒಂದನೇ ದರ್ಜೆ ಗುತ್ತಿಗೆದಾರರು ಕೆಳಕಂಡ 
ಷರತ್ತುಗಳಿಗೆ ಒಳಪಡಿಸಿ ವಹಿಸಲು ಸರ್ಕಾರವು ಅನುಮೋದನೆ ನೀಡಿದೆ. 

1. ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸತಕ್ಕದ್ದು. 

2. ಸರ್ಕಾರದ ಅನುಮತಿ ಪಡೆಯದೆ ಕಾಮಗಾರಿಯಲ್ಲಿ ಯಾವುದೇ ಹೆಚ್ಚುವರಿ ಕೆಲಸ ನಿರ್ವಹಿಸಬಾರದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ ಎಫ್‌ಡಿ 1 ಟಿಎಫ್‌ಪಿ 2002, ದಿನಾ೦ಕ: 20/01/2003ರಲ್ಲಿ ಇಲಾಖಾ 
ಕಾರ್ಯದರ್ಶಿಯವರಿಗೆ ನೀಡಿರುವ ಆರ್ಥಿಕಾಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ರುದ್ರಮೂರ್ತಿ 
ಪದನಿಮಿತ್ತ ಸರ್ಕಾರದ ಅಧೀನ ಕಾರ್ಯದರ್ಶಿ 


ಪಿ.ಆರ್‌. 1113 


ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 


೧೯೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಇಂಧನ ಸಚಿವಾಲಯ 


ವಿಷಯ : ಮೆ ಭಾಲ್ಕೇಶ್ವರ ಶುಗರ್ಸ್‌ ಲಿಮಿಟೆಡ್‌ ಇವರಿಗೆ 14 ಮೆಗಾ ವ್ಯಾಟ್‌ ಸಾಮರ್ಥ್ಯದ ಸಹ ವಿದ್ಯುತ್‌ ಘಟಕವನ್ನು 
ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡುವ ಬಗ್ಗೆ. 
ಓದಲಾಗಿದೆ: 1) ಸರ್ಕಾರಿ ಆದೇಶ ಸಂಖ್ಯೆ: ೦160 P| 2010 ದಿನಾಂಕ: 17.2.2010. 
2) ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರ 
ಪತ್ರ ಸಂಖ್ಯೆ: ಕೆಆರ್‌ಇಡಿ/04/ಬಿಎಸ್‌ಎಲ್‌/11/902 ದಿನಾಂಕ: 17/21.3.2011. 


ದಿನಾಂಕ 05.1.2010ರಂದು ನಡೆದ ಎಸ್‌.ಹೆಚ್‌.ಎಲ್‌.ಸಿ.ಸಿ. ಯ 20ನೇ ಸಭೆಯಲ್ಲಿನ ಶಿಫಾರಸ್ಸಿನನ್ವಯ ವಾಣಿಜ್ಯ ಮತ್ತು ಕೈಗಾರಿಕಾ 
ಇಲಾಖೆಯು ಮೇಲೆ (1ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ಮೆ॥ ಭಾಲ್ಕೇಶ್ವರ ಶುಗರ್ಸ್‌ ಲಿಮಿಟೆಡ್‌ ರವರ ಬೀದರ್‌ ಜಿಲ್ಲೆಯ ಭಾಲ್ಕಿ ತಾಲ್ಲೂಕಿನ 
88010೩ ಗ್ರಾಮದಲ್ಲಿರುವ sur plant ಸಾಮರ್ಥ್ಯವನ್ನು 2500 700 ಯಿಂದ 5000ಕ್ಕೆ ಹಾಗೂ ಸಹ ವಿದ್ಯುತ್‌ ಘಟಕದ ಸಾಮರ್ಥ್ಯವನ್ನು 14 
ಮೆ.ವ್ಯಾ. ರಿಂದ 307 ಮೆ.ವ್ಯಾಗೆ ಹೆಚ್ಚಿಸಲು ಹಾಗೂ 60 KLPD Distillary ಸ್ಥಾಪಿಸಲು ಅನುಮೋದನೆಯನ್ನು ನೀಡಿರುತ್ತಾರೆ. 

ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತರವರು ಮೇಲೆ ಓದಲಾದ (2)ರ ಪತ್ರದಲ್ಲಿ 

ಮೆ॥ ಭಾಲ್ಕೇಶ್ವರ ಶುಗರ್ಸ್‌ ಲಿಮಿಟೆಡ್‌ ಇವರಿಗೆ ಬೀದರ್‌ ಜಿಲ್ಲೆಯ ಭಾಲ್ಕಿ ತಾಲ್ಲೂಕಿನ 88010೩ ಗ್ರಾಮದಲ್ಲಿ 14 MW (Gross) ಮತ್ತು 10 MW 
(exportable) ಸಾಮರ್ಥ್ಯದ ಸಹ ವಿದ್ಯುತ್‌ ಘಟಕವನ್ನು ಸ್ಥಾಪಿಸಲು ನಿರಾಕ್ಷೇಪಣೆಯನ್ನು ನೀಡುವಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಇಎನ್‌ 451 ಎನ್‌ಸಿಇ 2010, ಬೆಂಗಳೂರು, ದಿನಾಂಕ 12.04.2011 
ಮೆ। ಭಾಲ್ಕೇಶ್ವರ ಶುಗರ್ಸ್‌ ಲಿಮಿಟೆಡ್‌ ಇವರಿಗೆ ಬೀದರ್‌ ಜಿಲ್ಲೆಯ ಭಾಲ್ಕಿ ತಾಲ್ಲೂಕಿನ 88010೩ ಗ್ರಾಮದಲ್ಲಿ 14 MW (Gross) ಮತ್ತು 10 
MW (exportable) ಸಾಮರ್ಥ್ಯದ ಸಹ ವಿದ್ಯುತ್‌ ಘಟಕವನ್ನು ಸ್ಥಾಪಿಸಲು ಈ ಕೆಳಗಿನ ನಿಬಂಧನೆಗೊಳಪಟ್ಟು ಸರ್ಕಾರದ ನಿರಾಕ್ಷೇಪಣೆಯನ್ನು 
ನೀಡಲಾಗಿದೆ. 

1. The company shall obtain separate clearance from Karnataka Power Transmission Corporation Limited in respect 
of evacuation of power. 

2. The company shall enter into PPA/ Wheeling and Banking agreement with Karnataka Power Transmission 
Corporation Limited/concerned ESCOM in case of selling power to third partl and power purchase agreement in 
case of selling power to Karnataka Power Transmission Corporation Limited. 

3. The company shall obtain necessary statutory clearance wherever required from the respective 
Departments/Organizations such as Forest Department, Revenue Department, & Karnataka State Pollution 
Control Board, etc. for both the Sugar Mill and the Power plant. 

4. The Detailed Project Report (D.P.R.) for the power plant shall be got approved by Karnataka Renewable Energy 
Development Limited, before the commencement of the power plant. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸುರೇಶ್‌ ಬಿ. ಕೃಷ್ಣಪ್ಪನವರ್‌ 
ಪಿ.ಆರ್‌. 1114 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಇಂಧನ ಇಲಾಖೆ 


ENERGY SECRETARIAT 


Sub : Extension of time for submission of report by Hon'ble Justice Sri. R. Gururajan Committee. 
Read: 1) Government Order No. EN 90 PPC 2010 dated 01.03.2011. 
2) Corrigendum No. EN 90 PPC 2010 dated 16.03.2011. 
3) Letter No. PCKL/A1/12/2005-06/6871-72 dated 30.03.2011 received from the Managing Director, 
Power Company of Karnataka Limited. 
4) Letter No. PCKL/A1/12/2005-06/04 dated 01.04.2011 received from the Additional Director (Projects), 
Power Company of Karnataka Limited. 
Preamble : 
1. In Government Order read at (1) above, an Independent Committee was constituted under the Chairmanship of 
Hon'ble Justice Sri. R. Gururajan and referred the issue of heat rate and calculation of energy charge payment of Udupi Power 
Project. The Committee was directed to submit its Report to the Government within a period of one month. 
2. The Managing Director, Power Company of Karnataka Limited and Nodal Officer of the above Committee, vide 
letter read at (3) above has stated that the Committee held its first hearing on 25" March 2011 and second hearing on 27" 
March 2011. During the 1° Meeting, the Chairman expressed that one month time stipulated by Government vide Government 
Order read at (1) above for submission of report shall commence from the date of issue of Corrigendum read at (2) above, i.e., 
on or before 16" April 2011 and that no extension is anticipated. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೫೩ 





3... 1೧ 076 letter read at (4) above, Power Company of Karnataka Limited has requested to extend the validity of the 
Government Order read at (1) above, upto 16" April 2011. 
4. The request of the Power Company of Karnataka Limited has been examined and hence the following order. 
Government Order No. : EN 90 PPC 2010, Bangalore, Dated : 15-04-2011 
The State Government is pleased to accord approval to extend the validity of the Government Order dated 1° March 
2011 for finalization and submission of Report to the Government up to 16" April 2011. 


By Order and in the name of the Governor of Karmataka 
Suresh.B.Krishnappanavar 
Under Secretary to Government 
Energy Department 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : ಸೃಜನಶೀಲ ವಿಜ್ಞಾನ ಬೋಧನೆಗೆ ಅಸಾಧಾರಣ ಕೊಡುಗೆ ನೀಡಿದ ವಿಜ್ಞಾನ ಅಧ್ಯಾಪಕರಿಗೆ ಮತ್ತು ವಿಜ್ಞಾನ 
ಸಂವಹನಕಾರರಿಗೆ ಪ್ರಶಸ್ತಿ ಪ್ರಧಾನಗೊಳಿಸಲು ಅನುಮೋದನೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ ವಿಯಇ 50 ವಿತ್ರಮ 2010, ದಿನಾ೦ಕ: 13-04-2010. 
2) ಸರ್ಕಾರದ ಆದೇಶ ಸಂಖ್ಯೆ ವಿಯಇ 33 ವಿತ್ರಮ 2009, ದಿನಾಂಕ: 21-05-2010. 
3) ಸರ್ಕಾರದ ಆದೇಶ ಸಂಖ್ಯೆ ವಿಯಳಇ 164 ವಿತ್ರಮ 2010, ದಿನಾಂಕ: 25-10-2010. 
4) ಸರ್ಕಾರದ ಆದೇಶ ಸಂಖ್ಯೆ ವಿಯಇ 22 ವಿತ್ರಮ 2010, ದಿನಾಂಕ: 25-01-2010 
5) ಕಾರ್ಯನಿರ್ವಾಹಕ ಕಾರ್ಯದರ್ಶಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ ಇವರ ಪತ್ರ ಸಂಖ್ಯೆ: 
VGST/P-14/ASTSC/10-11/614, ದಿನಾಂಕ: 19.02.2011 
6) ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 118 ವೆಚ್ಚ-2/1, ದಿನಾಂಕ: 21.03.2011 


೧.೧.1115 


ಸ್ತಾವನೆ : 
ಮೇಲೆ (1 ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ 

ಇಲಾಖೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು ಮುಂದುವರೆಸಿ 2010-11ನೇ ಸಾಲಿಗೆ 
ಅನುಷ್ಠಾನಗೊಳಿಸಲು ಆದೇಶ ಹೊರಡಿಸಲಾಗಿದೆ. 

ಮೇಲೆ (2) ರಲ್ಲಿ ಓದಲಾದ ಆದೇಶದಲ್ಲಿ 2010-11ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3425-60-600-0-02 (059) (ಯೋ) 
ಇದರಡಿಯಲ್ಲಿ ಒಟ್ಟು ರೂ. 10.00 ಕೋಟಗಳ ಅನುದಾನವನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಯೋಜನೆಗಳಿಗಾಗಿ 
ಕಲ್ಪಿಸಲಾಗಿದ್ದು, ಇದರ ಅನುಷ್ಠಾನಕ್ಕಾಗಿ ಆಡಳಿತಾತ್ಮಕ ಮ೦ಜೂರಾತಿಯನ್ನು ನೀಡಲಾಗಿದೆ. 

ಮೇಲೆ (3) ಮತ್ತು (4)ರಲ್ಲಿ ಓದಲಾದ ಆದೇಶಗಳಲ್ಲಿ 2009-10 ಮತ್ತು 2010-11ನೇ ಸಾಲಿನಲ್ಲಿ ಸೃಜನಶೀಲ ವಿಜ್ಞಾನ ಬೋಧನೆಗೆ 
ಅಸಾಧಾರಣ ಕೊಡುಗೆ ನೀಡಿದ ವಿಜ್ಞಾನ ಅಧ್ಯಾಪಕರಿಗೆ ಮತ್ತು ವಿಜ್ಞಾನ ಸಂವಹನಕಾರರಿಗೆ (Award for Science Teachers and 
Science Communicators (AST&SC) ನಗದು ಪ್ರಶಸ್ತಿ ಪ್ರಧಾನ ಮಾಡುವ ಸಲುವಾಗಿ ಒಟ್ಟಾರೆ ರೂ. 7.50 ಲಕ್ಷಗಳನ್ನು ಬಿಡುಗಡೆ 
ಮಾಡಿದೆ. 

ಮೇಲೆ (5)ರಲ್ಲಿ ಓದಲಾದ ಕಾರ್ಯ ನಿರ್ವಾಹಕ ಕಾರ್ಯದರ್ಶಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ, ಬೆಂಗಳೂರು - 
ಇವರ ಪತ್ರದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹದ ಮಾರ್ಗಸೂಚಿಯನ್ವಯ ಸೃಜನಶೀಲ ವಿಜ್ಞಾನ ಬೋಧನೆಗೆ ಅಸಾಧಾರಣ 
ಕೊಡುಗೆ ನೀಡಿದ ವಿಜ್ಞಾನ ಅಧ್ಯಾಪಕರಿಗೆ ಮತ್ತು ವಿಜ್ಞಾನ ಸಂವಹನಕಾರರಿಗೆ ಅರ್ಜಿಗಳನ್ನು ಆಹ್ವಾನಿಸಿದ್ದು, ನಿಗದಿಪಡಿಸಿದ ಕೊನೆಯ ದಿನಾಂಕ: 
14-10-2010ರೊಳಗೆ 19 ಅರ್ಜಿಗಳನ್ನು ಸ್ವೀಕರಿಸಲಾಗಿದ್ದು, ಸದರಿ ಅರ್ಜಿಗಳನ್ನು ವಿಜ್ಞಾನ ಮತ್ತು ತಂತ್ರಜ್ಞಾನ ದಾರ್ಶನಿಕ ಸಮೂಹ ರಚಿಸಿದ ಉಪ 
ಸಮಿತಿಯು ದಿನಾಂಕ: 14-02-2011ರಂದು ಮಾರ್ಗಸೂಚಿಯನ್ವಯ ಅರ್ಜಿಗಳನ್ನು ಪರಿಶೀಲಿಸಿ ಈ ಕೆಳಕಂಡ 7 ಅರ್ಹ ಫಲಾನುಭವಿಗಳಿಗೆ 
ನಗದು ಪ್ರಶಸ್ತಿ ಪ್ರಧಾನಗೊಳಿಸಲು ಶಿಫಾರಸ್ಸು ಮಾಡಿ ಸರ್ಕಾರದಿಂದ ಸೂಕ್ತ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ. 


(೬ 





ಕ್ರಮ 





ಪ್ರಶಸಿ ಪುರಸ್ತ ತರು ವಿಳಾಸ ಪ್ರಶಸ್ತಿ ವಿಭಾಗ 
ಸಂಖ್ಯೆ ಧಿ ಸಲ ಮ 
ವಿ.ಎಮ್‌. ಬಾಲಕರ ಪೌಢಶಾಲೆ, ಸೃಜನಶೀಲ ವಿಜ್ಞಾನ ಬೋಧನೆಗೆ 
ಶ್ರೀ ಅಜ್ಜಯ್ಲ ಟಿ ಎ 
1 ಜ್ಞ ರ ಹುನಗುಂದ, ಬಾಗಲಕೋಟೆ ಅಸಾಧಾರಣ ಕೊಡುಗೆ - 
ವಿಜ್ಞಾನ ಅಧ್ಯಾಪಕರು 
ಠಿ -587 118 ಪೌಢಶಾಲಾ ವಿಭಾಗ 





ಪ್ರೊ. ಕೇಶವ ಎ. ಬುಲ್‌ಬುಲೆ 
2 ಸಹಾಯಕ ಪ್ರಾಧ್ಯಾಪಕರು ಹಾಗೂ 


ಸೃಜನಶೀಲ ವಿಜ್ಞಾನ 


ಕೆ.ಎಲ್‌.ಇ. ಸಂಸ್ಥೆಯ ಎಸ್‌. ನಿಜಲಿಂಗಪ ಕಾಲೇಜು, 
ಇ `ಸ ಬೋಧನೆಗೆ ಅಸಾಧಾರಣ 


ರಾಜಾಜಿನಗರ, 2ನೇ ಹಂತ, ಬೆ೦ಗಳೂರು-10 





ಮುಖ್ಯಸ್ಥರು ರಸಾಯನಶಾಸ್ತ್ರ ವಿಭಾಗ ಕೊಡುಗೆ - ಪದವಿ ಕಾಲೇಜು 
ಡಾ| ಹೆಚ್‌.ಎಸ್‌. ನಿರಂಜನ ಆರಾಧ್ಯ ಶ್ರೀ ಸಿದ್ದಗಂಗಾ ಕಾಲೇಜ್‌ ಆಫ್‌ ಆರ್ಟ್ಸ್‌, ಸೈನ್ಸ್‌ ಅಂಡ್‌ 
3 ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕಾಮರ್ಸ್‌ ಫಾರ್‌ ಬಾಯ್ಸ್‌, ಬಿ.ಹೆಚ್‌. ರಸ್ತೆ, ವಿಜ್ಞಾನ ಸಂವಹನ 














ಪ್ರಾಂಶುಪಾಲರು ತುಮಕೂರು-572 102 








೧೯೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 


























1534, 14ನೇ ಮೇನ್‌, 70ನೇ ಕ್ರಾಸ್‌, ಕುಮಾರಸ್ವಾಮಿ 
4 ಶ್ರೀ ಟಿ.ಆರ್‌. ಅನಂತ ರಾಮು ಣಿ ವಿಜ್ಞಾನ ಸಂವಹನ 
ಲೇಔಟ್‌, 1ನೇ ಹಂತ, ಬೆಂಗಳೂರು-560 078 
# 1499, 1ನೇ ಹ೦ತ, ಸೌತ್‌ಎಂಡ್‌ 'ಬಿ' ರೋಡ್‌, 
ನ ಡಾ| ಸುಧೀಂದ್ರ ಹಾಲ್ಹೊಡ್ಡೇರಿ ವಿಜ್ಞಾನ ಸಂವಹನ 
ಅಡ 9ನೇ ಹಂತ, ಜೈನಗರ ಈಸ್ಟ್‌, ಬೆಂಗಳೂರು-560 069 
ನಮ್ಮನೆ, 8137-3, 12ನೇ ಡಿ ಮೇನ್‌, ಶಿವನಗರ, 
6 ಶ್ರೀ ಎಮ್‌. ಅಬ್ದುಲ್‌ ರೆಹಮಾನ್‌ ಪಾಷ ತ ವಿಜ್ಞಾನ ಸಂವಹನ 
ಲ ಬೆಂಗಳೂರು-560 010 i 
8 ಹೆಚ್‌.ಐ.ಜಿ 29, ಗ್ರೂಪ್‌ 1 ಕೆ.ಹೆಚ್‌.ಬಿ ಕಾಲೋನಿ, 
7 ಶ್ರೀ ಸಾತನೂರು ದೇವರಾಜ್‌ ಯು ವಿಜ್ಞಾನ ಸಂವಹನ 
ಹುಟಗಲ್ಲಿ, ಮೈಸೂರು-570 018 











2010-11ನೇ ಸಾಲಿನಲ್ಲಿ ಉಪ-ಸಮಿತಿಯ ಶಿಫಾರಸ್ಸಿನಂತೆ ವಿಜ್ಞಾನ ಅಧ್ಯಾಪಕರಿಗೆ ಮತ್ತು ವಿಜ್ಞಾನ ಸಂವಹನಕಾರರಿಗೆ ನಗದು ಪ್ರಶಸ್ತಿ 
ಪ್ರಧಾನ ಮಾಡುವ ಸಲುವಾಗಿ ಮೇಲೆ (6)ರಲ್ಲಿ ಓದಲಾದ ಆರ್ಥಿಕ ಇಲಾಖೆಯ ಟಪ್ಪಣಿಯನ್ವಯ ತಲಾ ರೂ. 50,000/-ಗಳಂತೆ ಒಟ್ಟು ರೂ. 
3.50 ಲಕ್ಷಗಳ ಮೊತ್ತದಲ್ಲಿ ಮೇಲಿನ ಏಳು (7) ಅಭ್ಯರ್ಥಿಗಳ ಪ್ರಸ್ತಾವನೆಗಳನ್ನು ಅನುಮೋದಿಸಲು ನಿರ್ಧರಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ವಿಯಇ 22 ವಿತ್ರಮ 2010, ಬೆಂಗಳೂರು, ದಿನಾಂಕ 13-04- 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2010-11ನೇ ಸಾಲಿನಲ್ಲಿ ಅನುಬಂಧ “ಅ” ರಲ್ಲಿ ವಿವರಿಸಿರುವಂತೆ ಏಳು ಅರ್ಹ 
ವಿಜ್ಞಾನ ಅಧ್ಯಾಪಕರಿಗೆ ಮತ್ತು ವಿಜ್ಞಾನ ಸಂವಹನಕಾರರಿಗೆ ಒಟ್ಟು ರೂ. 3.50 ಲಕ್ಷಗಳ (ರೂ. ಮೂರು ಲಕ್ಷ ಐವತ್ತು ಸಾವಿರ ಮಾತ್ರ) ಮೊತ್ತದಲ್ಲಿ 
ತಲಾ ರೂ. 50,000/- ಗಳಂತೆ ನಗದು ಪ್ರಶಸ್ತಿ ಪ್ರದಾನ ಮಾಡಲು ಈ ಕೆಳಕ೦ಡ ನಿಬಂಧನೆ ಮೇರೆಗೆ ಸರ್ಕಾರದ ಅನುಮೋದನೆ ನೀಡಲಾಗಿದೆ. 
1) ಈ ಯೋಜನೆಯ ಅನುಷ್ಠಾನದ ಸಲುವಾಗಿ ಬಿಡುಗಡೆ ಮಾಡಿರುವ ಹಣವು ಸದ್ದಳಕೆಯಾಗದಿದ್ದರೆ ಅಥವಾ ಈ ಯೋಜನೆ 
ಅನುಷ್ಠಾನವನ್ನು ಮಧ್ಯದಲ್ಲಿ ರದ್ದುಪಡಿಸಿದರೆ ಸರ್ಕಾರದಿಂದ ನೀಡಲಾದ ಆರ್ಥಿಕ ಸೌಲಭ್ಯವನ್ನು ಮುಟ್ಟುಗೋಲು 
ಹಾಕಿಕೊಳ್ಳಲಾಗುವುದು. 
2) ಈ ಯೋಜನೆಯ ಅನುಷ್ಠಾನಕ್ಕೆ ಅನುದಾನವನ್ನು ಸದುಪಯೋಗ ಮಾಡಿಕೊಂಡಿದ್ದಕ್ಕೆ ಲೆಕ್ಕ ಪರಿಶೋಧಕರಿಂದ ಮಾಡಿಸಲ್ಪಟ್ಟ 
ದೃಢೀಕೃತ ಉಪಯೋಗತಾ ಪ್ರಮಾಣ ಪತ್ರಗಳನ್ನು ನಿಗದಿತ ಕಾಲಮಿತಿಯಲ್ಲಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
3) ಸರ್ಕಾರದಿಂದ ಯಾವ ಉದ್ದೇಶಕ್ಕಾಗಿ ಅನುದಾನ ಬಿಡುಗಡೆ ಮಾಡಿದೆಯೋ ಅದೇ ಉದ್ದೇಶಕ್ಕಾಗಿ ಉಪಯೋಗಿಸತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆ ಸರ್ಕಾರಿ ಆದೇಶ ಸಂಖ್ಯೆ ಎಫ್‌ಡಿ 01 ಟಿಎಫ್‌ಪಿ 2008, ದಿನಾಂಕ: 16-05-2008ರ ಅಡಿಯಲ್ಲಿ 
ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಪ್ರದತ್ತವಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಬೋರಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ 
ಮತ್ತು ತಂತ್ರಜ್ಞಾನ ಇಲಾಖೆ 


ಸರ್ಕಾರಿ ಆದೇಶ ಸಂಖ್ಯೆ: ವಿಯಇ 22 ವಿತ್ರಮ 2010, ಬೆಂಗಳೂರು ದಿನಾಂಕ: 13-04-2011 





























ಅನುಬಂಧ - ಅ 
ಕ್ರಮ 
Ke ಪ್ರಶಸಿ ಪುರಸ್ತ ತರು ವಿಳಾಸ ಪ್ರಶಸಿ ವಿಭಾಗ 
ಸಂಖ್ಯೆ ಸೃ ಕಲ್ರ ಸ್‌ 
ಸೃಜನಶೀಲ ವಿಜ್ಞಾನ 
i ಶ್ರೀ ಅಜ್ಜಯ್ಯ ಟಿ ವಿ.ಎಮ್‌. ಬಾಲಕರ ಪ್ರೌಢಶಾಲೆ, ಬೋಧನೆಗೆ ಅಸಾಧಾರಣ 
ವಿಜ್ಞಾನ ಅಧ್ಯಾಪಕರು ಹುನಗುಂದ, ಬಾಗಲಕೋಟೆ-587 118 ಕೊಡುಗೆ - ಪ್ರೌಢಶಾಲಾ 
ವಿಭಾಗ 
ಪ್ರೊ. ಕೇಶವ ಎ. ಬುಲ್‌ಬುಲೆ ಕೆ.ಎಲ್‌.ಇ. ಸಂಸ್ಥೆಯ ಎಸ್‌. ನಿಜಲಿಂಗಪ್ಪ ಸೃಜನಶೀಲ ವಿಜ್ಞಾನ 
2 ಸಹಾಯಕ ಪ್ರಾಧ್ಯಾಪಕರು ಹಾಗೂ ಕಾಲೇಜು, ರಾಜಾಜಿನಗರ, 2ನೇ ಹ೦ತ, ಬೋಧನೆಗೆ ಅಸಾಧಾರಣ 
ಮುಖ್ಯಸ್ಟರು ರಸಾಯನಶಾಸ್ತ ವಿಭಾಗ ಬೆಂಗಳೂರು-10 ಕೊಡುಗೆ - ಪದವಿ ಕಾಲೇಜು 
ಡಾ॥ ಹೆಚ್‌.ಎಸ್‌. ನಿರಂಜನ ಆರಾಧ್ಯ ಶ್ರೀ ಸಿದ್ದಗಂಗಾ ಕಾಲೇಜ್‌ ಆಫ್‌ ಆರ್ಟ್ಸ್‌, ಸೈನ್ಸ್‌ 
3 ಸಹಾಯಕ ಪ್ರಾಧ್ಯಾಪಕರು ಹಾಗೂ ಅಂಡ್‌ ಕಾಮರ್ಸ್‌ ಫಾರ್‌ ಬಾಯ್ಸ್‌, ಬಿ.ಹೆಚ್‌. ವಿಜ್ಞಾನ ಸಂವಹನ 
ಪ್ರಾಂಶುಪಾಲರು ರಸ್ತೆ ತುಮಕೂರು-572 102 
# 534, 14ನೇ ಮೇನ್‌, 70ನೇ ಕ್ರಾಸ್‌, 
4 ಶ್ರೀ ಟಿ.ಆರ್‌. ಅನಂತ ರಾಮು ಕುಮಾರಸ್ವಾಮಿ ಲೇಔಟ್‌, 1ನೇ ಹಂತ, ವಿಜ್ಞಾನ ಸಂವಹನ 
ಬೆಂಗಳೂರು-560 078 
5 ಡಾ| ಸುಧೀಂದ್ರ ಹಾಲ್ದೊಡ್ಡೇರಿ # 1499, 1ನೇ ಹಂತ, ಸೌತ್‌ಎಂಡ್‌ 'ಬಿ' ವಿಜ್ಞಾನ ಸಂವಹನ 











ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೫೫ 








ರೋಡ್‌, 9ನೇ ಹಂತ, ಜೈನಗರ ಈಸ್ಟ್‌, 
ಬೆ೦ಗಳೂರು-560 069 





ನಮ್ಮನೆ, 81/37-3, 12ನೇ ಡಿ ಮೇನ್‌, 


6 ಶ್ರೀ ಎಮ್‌. ಅಬ್ದುಲ್‌ ರೆಹಮಾನ್‌ ಪಾಷ 
ಐ ಶಿವನಗರ, ಬೆ೦ಗಳೂರು-560 010 


ವಿಜ್ಞಾನ ಸಂವಹನ 





#೬ ಹೆಚ್‌.ಐ.ಜಿ 29, ಗ್ರೂಪ್‌ 1, ಕೆ.ಹೆಚ್‌.ಬಿ 


7 ಶ್ರೀ ಸಾತನೂರು ದೇವರಾಜ್‌ ಯು 
ಕಾಲೋನಿ, ಹುಟಗಲ್ಲಿ, ಮೈಸೂರು-570 018 














ವಿಜ್ಞಾನ ಸಂವಹನ 








ಕೆ. ಬೋರಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 


ಪಿ.ಆರ್‌. 1116 ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಸಾರಿಗೆ ಸಚಿವಾಲಯ 
ತಿದುಪಡಿ 
ಎ 


ಸಂಖ್ಯೆ: ಸಾರಿಇ 110 ಸಾಸಂಸೇ 2010, ಬೆಂಗಳೂರು ದಿನಾಂಕ: 02-04-2011 


ಸರ್ಕಾರದ ಆದೇಶ ಸಂಖ್ಯೆ: ಸಾರಿಇ 110 ಸಾಸಂಸೇ 2010, ದಿನಾಂಕ: 25-02-2011ರ ಅಧಿಸೂಚನೆಯ 5ನೇ ಸಾಲಿನಲ್ಲಿ 
“ತಕ್ಷಣದಿಂದ ಜಾರಿಗೆ ಬರುವಂತೆ” ಎಂಬುದರ ಬದಲಾಗಿ “ದಿನಾಂಕ: 25-10-2010ರಿ೦ದ ಜಾರಿಗೆ ಬರುವಂತೆ” ಎಂದು ಓದಿಕೊಳ್ಳುವುದು. 
ಇನ್ನುಳಿದಂತೆ ಸರ್ಕಾರದ ಅಧಿಸೂಚನೆಯ ಉಳಿದ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಹರಿಹರಸ್ವಾಮಿ 
ಪಿ.ಆರ್‌. 1117 ಪೀಠಾಧಿಕಾರಿ (ಪ್ರಭಾರ). 
ಸಾರಿಗೆ ಇಲಾಖೆ 


ಕಂದಾಯ ಸಚಿವಾಲಯ 


ವಿಷಯ : ಕಂದಾಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಗ್ರಾಮ ಸಹಾಯಕರ ಮಾಸಿಕ ಮಿತವೇತನವನ್ನು ರೂ. 
3000/-ಗಳಿ೦ದ ರೂ. 3500/-ಗಳಿಗೆ ಹೆಚ್ಚಿಸಿರುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರದ ಆದೇಶ ಸಂಖ್ಯೆ: ಕಂಇ. 1 ಬಿಎಸ್‌.ಸಿ.2005, ದಿನಾಂಕ: 08.8.2005. 
2. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 01 ಬಿಎಸ್‌.ಸಿ.2005, ದಿನಾಂಕ: 10.07.2007. 
3. ಸರ್ಕಾರದ ಆದೇಶ ಸಂಖ್ಯೆ: ಕಂಇ 474 ಬಿಎಸ್‌.ಸಿ.2005, ದಿನಾಂಕ: 25.08.2009. 
ಪ್ರಸ್ತಾವನೆ : 
ಕಂದಾಯ ಇಲಾಖೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಗ್ರಾಮಸಹಾಯಕರ ಮಾಸಿಕ ಮಿತವೇತನವನ್ನು ಪ್ರಥಮವಾಗಿ ಮಾಸಿಕ ಪ್ರತಿ 
ತಿಂಗಳಿಗೆ ರೂ. 100-00 ರಂತೆ ಮಿತವೇತನದ ರೂಪದಲ್ಲಿ ನೀಡಲಾಗುತ್ತಿತ್ತು ತದನಂತರ ಈ ಮೊತ್ತವನ್ನು ಕಾಲಕಾಲಕ್ಕೆ ಹೆಚ್ಚಿಸುತ್ತಾ ಬಂದು, 
ಮೇಲೆ ಓದಲಾದ (3) ರ ಸರ್ಕಾರದ ಆದೇಶದನ್ವಯ ದಿನಾಂಕ: 8.8.2005ರಲ್ಲಿ ಗ್ರಾಮಸಹಾಯಕರ ಮಾಸಿಕ ಮಿತವೇತನವನ್ನು ರೂ. 1000/- 
ದಿಂದ ರೂ. 2000/-ಗಳಿಗೆ ಹೆಚ್ಚಿಸಿ ಆದೇಶ ಹೊರಡಿಸಲಾಗಿದೆ. ಈಗಾಗಲೇ ಮಂಜೂರಾಗಿರುವ ಒಟ್ಟು 10450 ಗ್ರಾಮ ಸಹಾಯಕರ ಹುದ್ದೆಗಳನ್ನು 
ಮಾಸಿಕ ಮಿತವೇತನ ರೂ. 2000/- ಗಳಂತೆ ಮಿತವೇತನದ ಆಧಾರದ ಮೇಲೆ ಖಾಯಂ ಆಗಿ ಮುಂದುವರೆಸಿ ಮೇಲೆ ಓದಲಾದ (2)ರ 
ಆದೇಶದಲ್ಲಿ ಆದೇಶಿಸಲಾಗಿರುತ್ತದೆ. 
2011-12ನೇ ಸಾಲಿನ ಆಯವ್ಯಯ ಮಂಡನೆಯ ಸಂದರ್ಭದಲ್ಲಿ ಪ್ರಸ್ತುತ ಗ್ರಾಮ ಸಹಾಯಕರು ಪಡೆಯುತ್ತಿರುವ ಗೌರವಧನವನ್ನು ರೂ. 
3000/-ರಿಂದ ರೂ. 3500/-ಗಳಿಗೆ ಹೆಚ್ಚಿಸಲಾಗುವುದೆಂದು ಘೋಷಿಸಲಾಗಿರುತ್ತದೆ. ಅದರಂತೆ, ಸದರಿ ಗ್ರಾಮಸಹಾಯಕರ ಮಾಸಿಕ 
ಸಂಭಾವನೆಯನ್ನು ಏಪಿಲ್‌ ದಿನಾಂಕ: 01.04.2011ರ೦ದ ಜಾರಿಗೆ ಬರುವಂತೆ ರೂ. 3500/-ಗಳಿಗೆ ಹೆಚ್ಚಿಸಲು ಈ ಕೆಳಕಂಡಂತೆ ಸರ್ಕಾರವು 
ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 35 ಬಿಎಸ್‌ಸಿ 2009, ಬೆ೦ಗಳೂರು ದಿನಾಂಕ 02-04- 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಗ್ರಾಮಸಹಾಯಕರ ಮಿತವೇತನವನ್ನು ದಿನಾಂಕ: 0104.2011ರಿ೦ದ ಅನ್ವಯಿಸುವಂತೆ ರೂ. 
3000/-ಗಳಿಂದ ರೂ. 3500/-ರವರೆಗೆ (ಮೂರು ಸಾವಿರದ ಐದುನೂರು ರೂಪಾಯಿ ಮಾತ್ರ) ಹೆಚ್ಚಿಸಿ ಆದೇಶಿಸಿದೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಆಇ 889 ವೆಚ್ಚ-7/2010, ದಿನಾಂಕ: 10.03.2011ರಲ್ಲಿ ನೀಡಿದ 
ಸಹಮತಿಯನ್ಹಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌. ಬಾಲಕೃಷ್ಣಯ್ಯ 
ಪಿ.ಆರ್‌. 1118 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ವಿಪತ್ತು ನಿರ್ವಹಣೆ ಮತ್ತು ಸೇವೆಗಳು-2) 


೧೯೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಕಂದಾಯ ಸಚಿವಾಲಯ 


ವಿಷಯ : ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರವರ ಕಛೇರಿಯನ್ನು ಶಿಂಷಾ ಭವನ ಕಟ್ಟಡದಿಂದ 
ಸ್ಥಳಾಂತರಿಸುವ ಹಾಗೂ ಒಳವಿನ್ಯಾಸಕ್ಕೆ ಮಂಜೂರಾತಿ ನೀಡುವ ಕುರಿತು. 
ಓದಲಾಗಿದೆ : 1 ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರವರ ಅ.ಸ.ಪತ್ರ ಸಂಖ್ಯೆ: ಬಿಎಲ್‌ಡಿ 
01/1994-95, ದಿನಾ೦ಕ 24.03.2011. 
2. ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರವರ ಅ.ಸ.ಪತ್ರ ಸಂಖ್ಯೆ: ಬಿಎಲ್‌ಡಿ 
01/1994-95, ದಿನಾ೦ಕ: 31.03.2011. 
ಪ್ರಸ್ತಾವನೆ : 
ಮೇಲೆ ಓದಲಾದ (1 ರ ದಿನಾಂಕ: 24.03.2011 ರ ಪತ್ರದಲ್ಲಿ ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ 
ಆಯುಕ್ತರವರು ವ್ಯವಸ್ಥಾಪಕ ನಿರ್ದೇಶಕರು, ಬಿಎಂಟಿಸಿ ರವರ ಸ್ವಾಮ್ಯಕ್ಕೆ ಒಳಪಟ್ಟಿರುವ ಸಾರಿಗೆ ಸಂಕೀರ್ಣ, ಶಾಂತಿನಗರ, ಬೆಂಗಳೂರು ಇಲ್ಲಿ 
ಸುಮಾರು 32366 ಚದರ ಅಡಿಗಳ ಕಟ್ಟಡಕ್ಕೆ ಒಪ್ಪಿಗೆ ನೀಡಿದ್ದು, ಅದರಂತೆ ಸರ್ಕಾರದಿಂದ ಕಟ್ಟಡ ಸ್ಥಳಾಂತರಿಸಲು ಅನುಮತಿ ಕೋರಿದಾಗ 
ಸರ್ಕಾರವು ಆದೇಶ ಸಂಖ್ಯೆಕಂಇ 28 ಮುನೋಮು 2011 ದಿನಾಂಕ 25.02.2011ರಲ್ಲಿ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ 
ಆಯುಕ್ತರವರ ಕಛೇರಿ, ಶಿಂಷಾ ಭವನ ಕಟ್ಟಡದಿಂದ ಬಿಎಂಟಿಸಿ ಶಾಂತಿನಗರ ಸಾರಿಗೆ ಸಂಕೀರ್ಣದ 2ನೇ ಮಹಡಿಯಲ್ಲಿ 25,000 ಚದರ ಅಡಿ 
ಜಾಗದ ಕಟ್ಟಡಕ್ಕೆ ಹಾಗೂ ಕಛೇರಿ ಅನುಕೂಲಕ್ಕೆ ತಕ್ಕಂತೆ ಒಳವಿನ್ಯಾಸವನ್ನು ಮತ್ತು ಗಣಕೀಕರಣಕ್ಕೆ ಬೇಕಾಗಿರುವ ಲ್ಯಾನ್‌ ವ್ಯವಸ್ಥೆಯನ್ನು ಮಾಡಿಸಿ 
ಕೊಟ್ಟು ಮತ್ತು ಸವಲತ್ತುಗಳನ್ನು ನೀಡಿದ ನಂತರ ಲೋಕೋಪಯೋಗಿ ಇಲಾಖೆಯವರು ನಿಗದಿಪಡಿಸಿರುವ ದರಕ್ಕೆ ಬಾಡಿಗೆಯನ್ನು ಕಟ್ಟಡದ 
ಮಾಲೀಕರಿಗೆ ನೀಡುವ ಷರತ್ತಿಗೊಳಪಟ್ಟು ಕಛೇರಿಯನ್ನು ಸ್ಥಳಾಂತರಿಸಲು ಸರ್ಕಾರದ ಅನುಮತಿ ನೀಡಲಾಗಿದೆ. ಉಳಿದ 7366 ಚದರ ಅಡಿ 
ಸ್ಥಳದಲ್ಲಿ ಜಿಲ್ಲಾ ನೋಂದಣಿ ಕಛೇರಿ, ಜಯನಗರ ಹಾಗೂ ಜಿಲ್ಲಾ ನೋಂದಣಿ ಕಛೇರಿ, ಬಸವನಗುಡಿ ಕಛೇರಿಗಳನ್ನು ಸ್ಥಳಾಂತರಿಸಲು ಅನುಮತಿ 
ನೀಡಬೇಕಾಗಿದ್ದು ಹಾಗೂ ಕಟ್ಟಡದ ಒಳವಿನ್ಯಾಸಗೊಳಿಸಲು ಇಲಾಖೆಯ ಲೆಕ್ಕ ಶೀರ್ಷಿಕೆಯಿಂದ ಅನುದಾನವನ್ನು ಮರು ಹೊಂದಾಣಿಕೆ 
ಮಾಡಿಕೊಂಡು ಸದರಿ ಕಟ್ಟಡದ ಕಛೇರಿಯ ಒಳಾಂಗಣ ವಿನ್ಯಾಸಕ್ಕೆ ಕ್ರಮ ತೆಗೆದುಕೊಳ್ಳಲಾಗುತ್ತಿದೆ. ಈ ವಿಷಯದಲ್ಲಿ ರೂ. 2.50 ಕೋಟಿಯ 
ಅಂದಾಜು ಮೊತ್ತವನ್ನು ಲಭ್ಯವಿರುವ ಅನುದಾನದಿಂದ ಪುನರ್‌ ವಿನಿಯೋಗ ಮಾಡುವುದರ ಮೂಲಕ ಮಂಜೂರಾತಿ ನೀಡಬೇಕೆಂದು 
ಕೋರಿರುತ್ತಾರೆ. 
ಮೇಲೆ ಓದಲಾದ ಕ್ರಸಂ.(2)ರ ದಿನಾಂಕ: 31.03.2011 ರ ಪತ್ರದಲ್ಲಿ ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ 
ಆಯುಕ್ತರವರು ಬಿಎಂಟಿಸಿ ಸಂಕೀರ್ಣ, ಶಾಂತಿನಗರ ಕಟ್ಟಡದಲ್ಲಿ ಒಳವಿನ್ಯಾಸಕ್ಕಾಗಿ " 2.50 ಕೋಟಿಗಳ ಮಂಜೂರಾತಿಗಾಗಿ ಮೇಲೆ ಓದಲಾದ (1) 
ರ ಪತ್ರದಂತೆ ಕೋರಲಾಗಿತ್ತು. ಆದರೆ ಆರ್ಥಿಕ ಇಲಾಖೆಯು ಆದೇಶ ಸಂಖ್ಯೆ; ಎಫ್‌ಡಿ 443 ಬಿಆರ್‌ಎಸ್‌ 2010, ದಿನಾಂಕ: 30.03.2011 ರಲ್ಲಿ " 
185 ಕೋಟಿಗಳನ್ನು ಪುನರ್‌ವಿನಿಯೋಗ ಮಾಡಿ ಆದೇಶ ಹೊರಡಿಸಿರುತ್ತದೆ. ಆದ್ದರಿಂದ ಆಡಳಿತ ಇಲಾಖೆಯಿಂದ ಲೈನ್‌ ಅಂದಾಜಿನಲ್ಲಿ ತಿಳಿಸಿರುವ 
ಅಂಶ 2ನ್ನು ಹೊರತುಪಡಿಸಿ ಅಂದರೆ ಅಧಿಕಾರಿಗಳಿಗೆ ಮೇಜು, ಚರ್ಚಾ ಮೇಜು, ಸ್ವಾಗತಕಾರರ ಮೇಜು, ಆಡಿಟೋರಿಯಂ ಕುರ್ಚಿಗಳು, ಸೋಫಾ 
ಮುಂತಾದವುಗಳನ್ನು ಹೊರತುಪಡಿಸಿ ಉಳಿದ ಅಂಶಗಳಿಗೆ ಅನುಮತಿ ನೀಡುವಂತೆ ಕೋರಿರುತ್ತಾರೆ. 
ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಕಂಇ 71 ಮುನೋಮು 2011, ಬೆಂಗಳೂರು ದಿನಾಂಕ 31-03- 2011 
ನೋಂದಣಿ ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರವರ ಕೇ೦ದ್ರ ಕಛೇರಿ ಕಾರ್ಯ ನಿರ್ವಹಿಸುತ್ತಿರುವ ಬೆ೦ಗಳೂರು 
ಜಯನಗರ 8ನೇ ಬ್ಲಾಕ್‌ನಲ್ಲಿರುವ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಶಿಂಷಾ ಭವನ ಕಟ್ಟಡದಿಂದ ಬಿಎಂಟಿಸಿ 
ಶಾಂತಿನಗರ ಸಾರಿಗೆ ಸಂಕೀರ್ಣದ 2ನೇ ಮಹಡಿಯಲ್ಲಿ 25,000 ಚದರ ಅಡಿ ಜಾಗದ ಕಟ್ಟಡಕ್ಕೆ ಹಾಗೂ ಕಛೇರಿ ಅನುಕೂಲಕ್ಕೆ ತಕ್ಕಂತೆ 
ಒಳವಿನ್ಯಾಸವನ್ನು ಮತ್ತು ಗಣಕೀಕರಣಕ್ಕೆ ಬೇಕಾಗಿರುವ ಲ್ಯಾನ್‌ ವ್ಯವಸ್ಥೆಯನ್ನು ಮಾಡಿಸಿ ಕೊಟ್ಟು ಮತ್ತು ಸವಲತ್ತುಗಳನ್ನು ನೀಡಿದ ನಂತರ 
ಲೋಕೋಪಯೋಗಿ ಇಲಾಖೆಯವರು ನಿಗದಿಪಡಿಸುವ ದರಕ್ಕೆ ಬಾಡಿಗೆಯನ್ನು ಕಟ್ಟಡದ ಮಾಲೀಕರಿಗೆ ನೀಡುವ ಷರತ್ತಿಗೊಳಪಟ್ಟು ಕಛೇರಿಯನ್ನು 
ಸ್ಥಳಾಂತರಿಸಲು ಹಾಗೂ ಉಳಿದ 7366 ಚದರ ಅಡಿ ಸ್ಥಳದಲ್ಲಿ ಜಿಲ್ಲಾ ನೋಂದಣಿ ಕಛೇರಿ, ಜಯನಗರ ಹಾಗೂ ಜಿಲ್ಲಾ ನೋಂದಣಿ ಕಛೇರಿ, 
ಬಸವನಗುಡಿ ಕಛೇರಿಗಳನ್ನು ಸ್ಥಳಾಂತರಿಸಲು ಸರ್ಕಾರದ ಅನುಮತಿ ನೀಡಲಾಗಿದೆ. 
ಆರ್ಥಿಕ ಇಲಾಖೆಯು ಆದೇಶ ಸಂಖ್ಯೆ: ಎಫ್‌ಡಿ 443 ಬಿಆರ್‌ಎಸ್‌ 2010, ದಿನಾಂಕ: 30.03.2011 ರಲ್ಲಿ " 1.85 ಕೋಟಿಗಳನ್ನು 
ಪುನರ್‌ವಿನಿಯೋಗ ಮಾಡಿರುವ ಮೊತ್ತದಲ್ಲಿ ಸದರ್ರಿ ಕಟ್ಟಡದ ಕಛೇರಿಯ ಒಳಾಂಗಣ ವಿನ್ಯಾಸ, ಲ್ಯಾನ್‌ ಹಾಗೂ ಇನ್ನಿತರೇ ಕಾಮಗಾರಿಗಾಗಿ 


ಉಪಯೋಗಿಸಿಕೊಳ್ಳುವುದು. 
ಈ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2030-03-001-1-00-051 ಯೋಜನೇತರ ಅಡಿಯಲ್ಲಿ ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ.ಕೆ. ರಾಮಚಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1119 ss 


(ನೋಂದಣಿ ಮತ್ತು ಮುದ್ರಾಂಕ) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೫೭ 





KANNADA AND CULTURE INFORMATION AND TOURISM SECRETARIAT 
Sub : Approval of Proposal of M/s. Dan Hospitality India Pvt. Lid to establish “4/5 Star Hotel” Plot No. 1 & 2, 
EOIZ Industrial Area, Whitefield, Sadaramangala village, K.R. Puram Hobli, Bangalore East Taluk. 
Read: 1. Government Order No. KCIT 37 TTM 2008 dated: 10-11-2008. 
2. Proceedings of 24" State High Level Clearance Committee [SHLCC] Meeting held on 24-01-2011, 
3. UO. Note Cl 449 SPI 2010 dated: 18-03-2011 & 05-04-2011 
PREAMBLE: 

In the Government.Order dated 10-11-2008 read at (1) above sanction was accorded to the Project Proposal of M/s. 
Dan Hospitality India Pvt. Ltd to establish “4/5 Star Hotel” 7 No. 1&2, EPIP Industrial Area, Whitefield, in 2 acres 1 gunta of land 
Sadaramangala village, K.R. Puram Hobli, Bangalore East Taluk with an investment of Rs. 201.00 crores, and 2 years period as 
a valid Period for the approval. 

In the Proceedings of 24" State Level Clearance Committee (SHLCC) dated 24-01-2011 read at (2) above, the 
committee has considered the request of the company for extension of time by 2 years from 9-11-2010 and it has also approved 
the site of the Industrial area as “EPIP Industrial area” instead of EOIZ Industrial area. 

In the U.O. Note dated 18-03-2011 and 05-04-2011 read at (3) above the Commerce and Industries Department while 
forwarding the Proceedings dated 24-01-2011 of the SHLCC has stated that the location of the site area has been wrongly 
mentioned as EPIP Industrial area instead of EOIZ Industrial area due to typographical error and hence has requested this 
Department to correct it as “EOIZ Industrial area Plot No. 1 & 2” instead of EPIP Industrial area. And it has also recommened to 
extend the approval of validity period for a further period of 2 years from 09-11-2010 as per the recommendations of SHLCC. 

In view of the above proposal, the following order; 

Government Order No. KCIT 66 TTM 2010 Bangalore, Dated 6" April, 2011 

Government Order KCIT 37 TTM 2008(4) dated 10-11-2008 approving the Project Proposal of M/s Dan Hospitality 
India Pvt. Ltd, to establish the hotel project at land, T.No. 1&2, EPIP Industrial area whitefield is here by amended and shall be 
read as EOIZ Industrial area Plot No. 1&2 of Whitefield Sadaramangala K.R. Puram Hobli, Bangalore East Taluk. Further The 
validity of the approval of the project is extended for a further period of 2 years from 09-11-2010. Other provision remains 
unchanged. 

By Order and in the name of the Governor of Karnataka 
S. Narayanappa 
P.R. 1120 Under Secretary to Government 
Department of Kannada and Culture, 
Information and Tourism. 


ವಸತಿ ಸಚಿವಾಲಯ 


ವಿಷಯ : ಹಾಸನ ಜಿಲ್ಲೆ, ಅರಸೀಕೆರೆ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಾತಿ ಬಗ್ಗೆ. 
ಓದಲಾಗಿದೆ : ಸರ್ಕಾರದ ಆದೇಶ ಸಂ.ವಇ/42/ಹೆಚ್‌ಎಎಂ/999, ದಿನಾಂಕ: 10/05/2000. 

ಪ್ರಸ್ತಾವನೆ : 

ಸರ್ಕಾರವು ನಗರ ಆಶ್ರಯ ಸಮಿತಿಗಳನ್ನು ಮೇಲೆ ಓದಲಾದ ಸರ್ಕಾರದ ಆದೇಶದನ್ವಯ ವಿಧಾನಸಭಾ ಕ್ಷೇತ್ರವಾರು ಪುನರ್ರಚಿಸಲು 
ತೀರ್ಮಾನಿಸಿದ್ದು, ಅದರಂತೆ ಹಾಸನ ಜಿಲ್ಲೆ, ಅರಸೀಕೆರೆ ನಗರ ಆಶ್ರಯ ಸಮಿತಿಗೆ ಅಧಿಕಾರೇತರ ಸದಸ್ಯರನ್ನು ನೇಮಿಸುವ ಬಗ್ಗೆ ಪರಿಶೀಲಿಸಿ, ಈ 
ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಳ 163 ಹೆಚ್‌ಎಎಸ್‌ 2010 ಬೆಂಗಳೂರು, ದಿನಾಂಕ: 12/04/2011. 

ಹಾಸನ ಜಿಲ್ಲೆ, ಅರಸೀಕೆರೆ ನಗರ ಆಶ್ರಯ ಸಮಿತಿಗೆ ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ನೇಮಿಸಿ ತಕ್ಷಣದಿಂದ ಜಾರಿಗೆ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆಶ್ರಯ ಸಮಿತಿಯನ್ನು ಪುನರ್ರಚಿಸಲಾಗಿದೆ. 

















ಅಭ್ಯರ್ಥಿಯ ಹೆಸರು ವರ್ಗ 

1 ಶ್ರೀಮತಿ ಕೆಂಪಮ್ಮ ಎ.ಕೆ. ಕಾಲೋನಿ, ಸುಭಾಷ್‌ ನಗರ, ಅರಸೀಕೆರೆ. ಎಸ್‌.ಸಿ (ಮಹಿಳೆ) 
ಶ್ರೀ ದೇವರಾಜು ವೈ. ಕೆ. ಬಿನ್‌ ಕಾಳಶೆಟ್ಟಿ, ಸಹ್ಯಾದ್ರಿ ಟೈಲರ್‌, ಕರಿಯಮ್ಮ ದೇವಸ್ಥಾನ ರಸ್ತೆ, 

2. ಲ | ಡಿ ಇದ ಹಿಂದುಳಿದ ವರ್ಗ 
ಅರಸೀಕೆರೆ. 
ಶ್ರೀ ಜಿ.ಎನ್‌. ಮನೋಜ್‌ ಕುಮಾರ್‌ ಬಿನ್‌ ಲೇ. ಜಿ.ವಿ. ನಾರಾಯಣ, ಶ್ಯಾನಬೋಗರ 

3. § ಸಾಮಾನ 
ಬೀದಿ ಅರಸೀಕೆರೆ. ಠಿ 

4. ಶ್ರಿ ಖಾಜ ಮೊಹಿನುದ್ದೀನ್‌ ಬಿನ್‌ ಇಬಾಹಿಂ ಸಾಬ್‌, ಹೊಯಳನಗರ, ಅರಸೀಕೆರೆ. 
ರದ ಬ ಠ್‌ ನ ಅಲ್ಪಸಂಖ್ಯಾತರು 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಆರ್‌. ವಲ್ಲೂರು 
ಪಿ.ಆರ್‌. 1121 ಪೀಠಾಧಿಕಾರಿ-2 ವಸತಿ ಇಲಾಖೆ 


೧೯೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





FoREST, ECOLOGY AND ENVIRONMENT SECRETARIAT 
Sub :- Diversion of 0.8225 ha, of forest land Savanadurga and Siddadevarabetta SF for laying of 
pipe line for providing drinking water to V.G. Doddi and 27 other villages in Magadi Taluk, 
Ramanagara District, in favour of the Executive Engineer, Panchayat Raj Engineering 


Division, Ramanagar. 


Read :- 1. Letter No. A5(4)GFL.CR.26/10-11, dated:21/01/2011 of Principal Chief 
Conservator of Forests, Bangalore. 
2. Government of India letter No:F.No.11-9/98-FC, dated: 16/10/2000, 


21/11/2005, 26/12/2007, 08/04/2009 and 11/09/2009. 
Preamble: 

The Principal Chief Conservator of Forests, Bangalore vide his letter dated 21/01/2011 read at (1) above has 
submitted the proposal for diversion of 0.8225 ha, of forest land in Savanadurga and Siddadevarabetta State Forests and 
Athimgere plantations for laying of pipe line for providing drinking water to V.G.Doddi and 27 other Villages in Magadi Taluk, 
Ramanagara District in favour of the Executive Engineer, Panchayathraj Engineering Division, Ramanagara under the Forest 
(Conservation) Act, 1980, subject to certain conditions. 

This proposal has been examined as per the general approval of Government of India in its letter dated: 16/10/2000, 
21/11/2005, 26/12/2007 and 08/04/2009 it has been decided to accord sanction for diversion of 0.8225 ha, of Forest land under 
the Forest (Conservation) Act, 1980. The proposal has been examined in detail and hence the order. 

Government Order No. FEE 14 FLL 2011 Bangalore, dated : 08/04/2011 

In the circumstances explained in the preamble above and in accordance with the general approval given by 
Government of India in their letters dated: 16/10/2000, 21/11/2005, 26/12/2007 and 08/04/2009, Government is pleased to 
accord approval under Forest (Conservation) Act, 1980 for diversion of 0.8225 ha, of forest land in Savanadurga and 
Siddadevarabetta State Forests and Athimgere plantations for laying of pipe line for providing drinking water to V.G. Doddi and 
27 other villages in Magadi Taluk, Ramanagara District in favour of the Executive Engineer, Panchayathraj Engineering 
Division, Ramanagara under the Forest (Conservation) Act, 1980, subject to the following conditions. 


The legal status of the Forest land shall remain unchanged and it shall continue as Forest land. 
The lease tenure is for a period of 30 (Thirty) years. 


The lessee shall pay lease rent as fixed by the Government from time to time. 


PW Ne 


The leased out area should be used for the purpose for which it is granted. In case the land is not 
used for the stipulated purpose within one year or when it no longer needed for the stipulated 
purpose, the area should be resumed to the Forest Department under Section 82 of Karnataka 
Forest Act, 1963. The concerned Deputy Conservator of Forests is authorized to take necessary 
action in this regard. No residential building shall be permitted in the proposed area. 

5. The Karnataka Forest Act 1963 and Rules 1969 and other relevant Acts and Rules will be 
applicable for any violation. 


6. The User Agency shall not sub-lease, mortagage and hypothecate the forest area. 


7. The opened trench shall be refilled properly after laying the pipeline and there shall not be any 
scope for soil erosion. 
8. The road side plantation all along the Savandurga SF to an extent of 1 Km(with 200 seedlings) 
shall be raised at the cost of User Agency. 
9. The User Agency shall ensure that there should be no damage to the available fauna and flora. 
10. The User Agency shall abide by all the conditions imposed upon by the Government of India, the 
Government of Karnataka and the principal chief Conservator of Forests (HoFF). 


By order and in the name of the Governor of Karnataka 
H.M. Mallikarjuna Swamy 
Under Secretary to Government 
P.R. 1122 Forest, Ecology and Environment Department 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೫೯ 





ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 
ವಿಷಯ : ಬ್ಯಾಂಬು ಸೊಸೈಟ ಆಫ್‌ ಇಂಡಿಯಾ ಇವರಿಗೆ ಒಣಗಿದ ಮತ್ತು ಸತ್ತು ಬಿದ್ದ ಬೊಂಬುಗಳನ್ನು 
ಸರಬರಾಜು ಮಾಡುವ ಕುರಿತು. 
ಓದಲಾಗಿದೆ : ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಬೆಂಗಳೂರು ಇವರ ಪತ್ರ ಸಂಖ್ಯೆ: 
ಎ7/ಬ್ಯಾಂಬು ಸೊಸೈಟಿ/ಸಿಆರ್‌-36/0-11,ದಿನಾ೦ಕ:26/12/2010 ಮತ್ತು 03/08-02-201/. 
ಪ್ರಸ್ತಾವನೆ : 
ಮೇಲೆ ಓದಲಾದ ದಿನಾಂಕ: 26/12/2010 ಮತ್ತು 03/08-02-2011ರ ಪತ್ರಗಳಲ್ಲಿ ಶಿವಮೊಗ್ಗ ವಿಭಾಗದ ಆಯನೂರು ವಲಯದ 
ಅರಣ್ಯ ಪ್ರದೇಶದಲ್ಲಿ ಒಣಗಿದ ಹಾಗು ಸತ್ತು ಬಿದ್ದ ಬೊಂಬುಗಳು ಲಭ್ಯವಿದೆ. ಈ ಬೊಂಬುಗಳನ್ನು ಮೈಸೂರು ಕಾಗದ ಕಾರ್ಸಾನೆ, ಭದ್ರಾವತಿ 
ವಿಭಾಗ ಇವರಿಗೆ ವಿತರಿಸಿರುವುದಿಲ್ಲ. ಆದರೆ, ಬೇಸಿಗೆ ಕಾಲದಲ್ಲಿ ಬೆಂಕಿಯಿಂದ ಅರಣ್ಯ ಪ್ರದೇಶಗಳನ್ನು ರಕ್ಷಣೆ ಮಾಡಲು ಮತ್ತು ಸತ್ತು ಬಿದ್ದ 
ಬೊಂಬುಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಸರ್ಕಾರಕ್ಕೆ ಆದಾಯ ತರುವ ಉದ್ದೇಶದಿಂದ, ಶಿವಮೊಗ್ಗ ವಿಭಾಗದ ಆಯನೂರು ವಲಯದ 
ವ್ಯಾಪ್ತಿಯಲ್ಲಿರುವ ಅರಣ್ಯ ಪ್ರದೇಶಗಳಲ್ಲಿ ದೊರೆಯುವ ಅಂದಾಜು 90 ಟನ್‌ಗಳಷ್ಟು ಒಣಗಿದ ಮತ್ತು ಸತ್ತು ಬಿದ್ದ ಬೊಂಬುಗಳನ್ನು ಬ್ಯಾಂಬು 
ಸೊಸೈಟಿ ಆಫ್‌ ಇಂಡಿಯಾ ಇವರಿಗೆ ಸರ್ಕಾರಿ ಆದೇಶ ಸಂಖ್ಯೆ: ಅಪಜೀ 118 ಎಫ್‌ಡಿಪಿ 2009, ದಿನಾಂಕ: 29/03/2010ರಲ್ಲಿ ಪ್ರತಿ ಮೆಟ್ರಿಕ್‌ 
ಟನ್‌ಗೆ ರೂ.325/- ಮತ್ತು ತೆರಿಗೆಗಳು ಸೀನಿಯರೇಜ್‌ ದರದಲ್ಲಿ ಒದಗಿಸಲು ಮಂಜೂರಾತಿ ನೀಡಿರುವಂತೆ, ಕೆ.ಎಸ್‌.ಎಫ್‌.ಐ.ಸಿ.ಯ ಮೂಲಕ 
ದರವನ್ನು ನಿಗಧಿಪಡಿಸಿ ಹಂಚಿಕೆ ಮಾಡಲು ಸರ್ಕಾರದ ಹಂತದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು 
ಕೋರಿರುತ್ತಾರೆ. 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳ ಪ್ರಸ್ತಾವನೆಯನ್ನು ಪರಿಶೀಲಿಸಲಾಗಿದ್ದು, ಅರಣ್ಯದಲ್ಲಿ ಬೆಂಕಿ ತಡೆಗಟ್ಟಲು ಮತ್ತು ಸರ್ಕಾರದ 
ಆದಾಯದ ಹಿತದೃಷ್ಟಿಯಿಂದ ಆಯನೂರು ವಲಯದ ವ್ಯಾಪ್ತಿಯಲ್ಲಿರುವ ಅರಣ್ಯ ಪ್ರದೇಶಗಳಲ್ಲಿ ದೊರೆಯುವ ಅಂದಾಜು 90 ಟನ್‌ಗಳಷ್ಟು 
ಒಣಗಿದ ಮತ್ತು ಸತ್ತು ಬಿದ್ದ ಬೊಂಬುಗಳನ್ನು ಕೆ.ಎಸ್‌.ಎಫ್‌.ಐ.ಸಿ ಮೂಲಕ ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ.325/- ಮತ್ತು ತೆರಿಗೆಗಳು ಸೀನಿಯರೇಜ್‌ 
ದರದಲ್ಲಿ ಬ್ಯಾಂಬು ಸೊಸೈಟ ಆಫ್‌ ಇಂಡಿಯಾಗೆ ಹಂಚಿಕೆ ಮಾಡಲು ಸರ್ಕಾರವು ನಿರ್ಧರಿಸಿರುವ ಹಿನ್ನಲೆಯಲ್ಲಿ ಈ ಕೆಳಕಂಡಂತೆ ಆದೇಶವನ್ನು 
ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಅಪಜೀ 252 ಎಫ್‌ಡಿಪಿ 2010 ಬೆಂಗಳೂರು, ದಿನಾಂಕ 07-04-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನಲೆಯಲ್ಲಿ ಅರಣ್ಯದಲ್ಲಿ ಬೆಂಕಿ ತಡೆಗಟ್ಟಲು ಮತ್ತು ಸರ್ಕಾರದ ಆದಾಯದ ಹಿತದೃಷ್ಟಿಯಿಂದ 
ಆಯನೂರು ವಲಯದ ವ್ಯಾಪ್ತಿಯಲ್ಲಿರುವ ಅರಣ್ಯ ಪ್ರದೇಶಗಳಲ್ಲಿ ದೊರೆಯುವ ಅಂದಾಜು 90 ಟನ್‌ಗಳಷ್ಟು ಒಣಗಿದ ಮತ್ತು ಸತ್ತು ಬಿದ್ದ 
ಬೊಂಬುಗಳನ್ನು ಕೆ.ಎಸ್‌.ಎಫ್‌.ಐ.ಸಿ. ಮೂಲಕ ಪ್ರತಿ ಮೆಟ್ರಿಕ್‌ ಟನ್‌ಗೆ ರೂ. 325/- (ಮೂನ್ನೂರು ಇಪ್ಪತೈದು ಮಾತ್ರ) ರಂತೆ ಮತ್ತು ತೆರಿಗೆಗಳು 
ಸೀನಿಯರೇಜ್‌ ದರದಲ್ಲಿ ಬ್ಯಾಂಬು ಸೊಸೈಟ ಆಫ್‌ ಇಂಡಿಯಾ ಇವರಿಗೆ ಹಂಚಿಕೆ ಮಾಡಲು ಸರ್ಕಾರವು ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1123 ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಇಲಾಖೆ 


ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ಆ ಆ ಆ ಸಷ ಆ 


ವಿಷಯ : ಶ್ರೀ ಬಿ.ಜಿ. ಸತೀಶ್‌, System Analyst, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, 
ಇವರನ್ನು ದಿನಾಂಕ: 18/04/2011 ರಿಂದ 21/04/2011ರವರೆಗೆ ಗುಜರಾತಿನ ಗಾಂಧಿನಗರದಲ್ಲಿ ನಡೆಯುವ 
ಮುನ್ಸಿಪಲ್‌ ಕಾರ್ಪರೇಷನ್‌ ಚುನಾವಣೆಗಳನ್ನು ವೀಕ್ಷಿಸಲು ನಿಯೋಜಿಸುವ ಬಗ್ಗೆ. 
ಓದಲಾಗಿದೆ : ಕಾರ್ಯದರ್ಶಿ, ರಾಜ್ಯ ಚುನಾವಣಾ ಆಯೋಗ ಕರ್ನಾಟಕ ಇವರ ಪತ್ರ ಸಂಖ್ಯೆ: 
ರಾಚುಆ/05/ಸಿಬ್ಬಂದಿ/2011, ದಿನಾ೦ಕ: 06/04/2011. 
ಪ್ರಸ್ತಾವನೆ : 
ಕಾರ್ಯದರ್ಶಿ, ರಾಜ್ಯ ಚುನಾವಣಾ ಆಯೋಗ ಕರ್ನಾಟಕ ಬೆಂಗಳೂರು. ಇವರ ಪತ್ರ ದಿನಾಂಕ: 06/04/2011ರಲ್ಲಿ ಗುಜರಾತ್‌ 
ರಾಜ್ಯದಲ್ಲಿ ನಡೆಯುವ ಗಾಂಧಿನಗರ ಮುನ್ಸಿಪಲ್‌ ಚುನಾವಣೆಗಳನ್ನು ಪ್ರತ್ಯೇಕ್ಷವಾಗಿ ವಿಕ್ಷೀಸಿ, ಇ-ಮತದಾನದ ಕುರಿತಂತೆ ಅಧ್ಯಯನ ವರದಿಯನ್ನು 
ತಯಾರಿಸಲು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ ನಗರಾಭಿವೃದ್ಧಿ ಇಲಾಖೆ ಇ-ಆಡಳಿತ ಇಲಾಖೆ ಹಾಗೂ ಮಾಹಿತಿ 
ತಂತ್ರಜ್ಞಾನ ಇಲಾಖೆಯ ಅಧಿಕಾರಿಗಳ ತಂಡವನ್ನು ನಿಯೋಜಿಸಲು ನಿರ್ಧರಿಸಿದ್ದು, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖಾ ವತಿಯಿಂದ ಒಬ್ಬ ಅಧಿಕಾರಿಯನ್ನು ನಿಯೋಜಿಸುವಂತೆ ಓದಲಾದ ಪತ್ರದಲ್ಲಿ ಕೋರಿರುತ್ತಾರೆ. ಈ ಸಂಬಂಧ 
ಶ್ರೀ ಬಿ.ಜಿ. ಸತೀಶ್‌, System Analyst, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, ಇವರನ್ನು ದಿನಾಂಕ: 18/04/2011 
ರಿಂದ 21/04/2011 ರವರೆಗೆ ಗುಜರಾತ್‌ ರಾಜ್ಯದಲ್ಲಿ ನಡೆಯುವ ಗಾಂಧಿನಗರ ಮುನ್ನಿಪಲ್‌ ಚುನಾವಣೆಗಳನ್ನು ಪ್ರತ್ಯೇಕ್ಷವಾಗಿ ವಿಕ್ಷೀಸಿ, ಇ- 
ಮತದಾನದ ಕುರಿತಂತೆ ಅಧ್ಯಯನ ವರದಿಯನ್ನು ತಯಾರಿಸುವ ಬಗ್ಗೆ ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಪ್ರತಿನಿಧಿಯಾಗಿ ನಿಯೋಜಿಸಲು, 
ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


೧೯೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಸರ್ಕಾರಿ ಆದೇಶ ಸಂಖ್ಯೆ: ಐಟಿಡಿ 38 ಎಡಿಎಂ 2011 ಬೆ೦ಗಳೂರು, ದಿನಾಂಕ: 11/04/2011 
ಶ್ರೀ ಬಿ.ಜಿ. ಸತೀಶ್‌ System Analyst, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ನಿರ್ದೇಶನಾಲಯ, ಇವರನ್ನು ದಿನಾಂಕ: 
18/04/2011 ರಿ೦ದ 21/04/2011ರವರೆಗೆ ಗುಜರಾತ್‌ ರಾಜ್ಯದಲ್ಲಿ ನಡೆಯುವ ಗಾಂಧಿನಗರ ಮುನ್ಸಿಪಲ್‌ ಚುನಾವಣೆಗಳನ್ನು ಪ್ರತ್ಯೇಕ್ಷವಾಗಿ ವಿಕ್ಷೀಸಿ, 
ಇ-ಮತದಾನದ ಕುರಿತಂತೆ ಅಧ್ಯಯನ ವರದಿಯನ್ನು ತಯಾರಿಸಲು ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಇಲಾಖೆಯ ಪ್ರತಿನಿಧಿಯಾಗಿ 
ನಿಯೋಜಿಸಿ ಆದೇಶಿಸಿದೆ. 
ಸದರಿ ಅಧಿಕಾರಿಯ ದಿನಾಂಕ: 18/04/2011 ರಿಂದ 21/04/2011ರವರೆಗೆ ಪ್ರವಾಸದ ಅವಧಿ ಹಾಗೂ ಪ್ರಯಾಣಕ್ಕೆ 
ತೆಗೆದುಕೊಳ್ಳುವ ಅವಧಿಯನ್ನು ಕರ್ತವ್ಯದ ಮೇಲೆ ಎಂದು ಪರಿಗಣಿಸಿದೆ. ಕೆಸಿಎಸ್‌ಆರ್‌ ನಿಯಮಾವಳಿ ಪ್ರಕಾರ ಲಭ್ಯವಿರುವ ಪ್ರಯಾಣ ಭತ್ತೆ, ದಿನ 
ಭತ್ಯೆ ಪಡೆಯಲು ಅಧಿಕಾರಿಯವರು ಅರ್ಹರಾಗಿರುತ್ತಾರೆ. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ:ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ: 10/07/1996ರಲ್ಲಿ ಇಲಾಖಾ ಪ್ರಧಾನ 
ಕಾರ್ಯದರ್ಶಿಗಳಿಗೆ ಪ್ರದತ್ತವಾದ ಅಧಿಕಾರದನ್ವಯ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಬೋರಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ(ಪ್ರ). 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ 
ಪಿ.ಆರ್‌. 1124 ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ 


ಸಹಕಾರ ಸಚಿವಾಲಯ 
ವಿಷಯ : ಭಾರತ ಸರ್ಕಾರದ ಕಾಫಿ ಸಾಲ ಮನ್ನಾ ಪ್ಯಾಕೇಜ್‌ 2010ರ ಅನುಷ್ಠಾನಕ್ಕೆ ಬ್ಯಾಂಕುಗಳು ಭರಿಸಬೇಕಾದ 
ವಂತಿಗೆಯನ್ನು ರಾಜ್ಯ ಸರ್ಕಾರ ಭರಿಸಿಕೊಡುವ ಬಗ್ಗೆ. 
ಓದಲಾಗಿದೆ : ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಮಂತ್ರಾಲಯ, ನವದೆಹಲಿ ಪತ್ರ 
ಸಂಖ್ಯೆ: 04/03/2008/ಪ್ಲಾಂಟ್‌(ಬಿ) ದಿನಾಂಕ: 14/06/2010. 


ಭಾರತ ಸರ್ಕಾರವು ಕಾಫಿ ಬೆಳೆಗಾರ ರೈತರಿಗೆ ಸಾಲ ಮನ್ನಾ ಪ್ಯಾಕೇಜ್‌ ಅನುಷ್ಠಾನ ಯೋಜನೆಯನ್ನು ರೂ.241.33 ಕೋಟಗಳ 


ವೆಚ್ಚದಲ್ಲಿ ರೂಪಿಸಿ ಓದಲಾದ ಪತ್ರದ ಮೇರೆಗೆ ಅನುಮೋದನೆ ನೀಡಿರುತ್ತದೆ. ಸದರಿ ಯೋಜನೆಯ ಪ್ರಮುಖ ಅಂಶಗಳು ಈ ಕೆಳಗಿನಂತಿವೆ. 

ಅ) ಸಣ್ಣ ಮತ್ತು ಅತಿ ಸಣ್ಣ ಕಾಫಿ ಬೆಳೆಗಾರರು 2002ಕ್ಕಿಂತ ಪೂರ್ವದಲ್ಲಿ ಪಡೆದ ವಿಶೇಷ ಅವಧಿ ಸಾಲದ ಶೇ.50 ರಷ್ಟನ್ನು 
ಭಾರತ ಸರ್ಕಾರ (ಒಬ್ಬರಿಗೆ ರೂ.5.00 ಲಕ್ಷ ಮಿತಿಗೊಳಪಟ್ಟು) ಹಾಗೂ ಶೇ.25 ರಷ್ಟನ್ನು ಹಣಕಾಸು ಬ್ಯಾಂಕು ಭರಿಸಿ 
ನಂತರ ಉಳಿದ ಶೇ.25ರಷ್ಟನ್ನು ರಿಶೆಡ್ಯೂಲ್‌ ಮಾಡುವುದು. 

ಆ) ಕಾಫಿ ಬೆಳೆ ಸಾಲದ ಬಾಬ್ತು ರೂ.1.00 ಲಕ್ಷ ಮಿತಿಗೊಳಪಟ್ಟು ಸಾಲದ ಶೇ.10 ಭಾರತ ಸರ್ಕಾರ ಹಾಗೂ ಉಳಿದ 
ಶೇ.10ನ್ನು ಬ್ಯಾಂಕು ಭರಿಸುವುದು. 

ಇ) ಮಧ್ಯಮ ಹಾಗೂ ದೊಡ್ಡ ರೈತರು ಪಡೆದಿರುವ ಕಾಫಿ ಬೆಳೆ ಸಾಲವನ್ನು ರಿಷೆಡ್ಯೂಲ್‌ ಮಾಡಲು ಅರ್ಹರಿರುತ್ತಾರೆ. 


ಈ ಯೋಜನೆಯನ್ನು ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳ ಮುಖಾಂತರ ಪಡೆದ ಕಾಫಿ 
ಸಾಲಗಳಿಗೆ ಹಾಗೂ ಈ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ ಪಿಕಾರ್ಡ್‌ ಬ್ಯಾಂಕುಗಳು ಕಸ್ಕಾರ್ಡ್‌ ಬ್ಯಾಂಕಿನ ಮುಖಾಂತರ ಪಡೆದ ಸಾಲಗಳಿಗೆ ಸೌಲಭ್ಯ 
ದೊರಕುತ್ತದೆ. ಆದರೆ, ಈ ಜಿಲ್ಲೆಯಲ್ಲಿಯ ಡಿ.ಸಿ.ಸಿ. ಬ್ಯಾಂಕುಗಳು ಹಾಗೂ ಪಿಕಾರ್ಡ್‌ ಬ್ಯಾಂಕು-ಕಸ್ಕಾರ್ಡ್‌ ಬ್ಯಾಂಕು ಆರ್ಥಿಕವಾಗಿ ಸದೃಢವಾಗದೇ 
ಇರುವುದರಿಂದ ಬ್ಯಾಂಕುಗಳ ವತಿಯಿಂದ ನೀಡಬೇಕಾದ ವಂತಿಗೆಯನ್ನು ನೀಡಲು ಅಸಮರ್ಥವಾಗಿರುವುದರಿಂದ ಆಯಾ ಬ್ಯಾಂಕುಗಳ 
ಕೋರಿಕೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಬ್ಯಾಂಕಿನ ವತಿಯಿಂದ ಭರಿಸಬೇಕಾದ ವಂತಿಗೆಯನ್ನು ಭರಿಸಲು ಬಂದ ಮನವಿಗಳನ್ನು 
ಪರಿಗಣಿಸಿ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರ ಆದೇಶ ಸಂಖ್ಯೆ: ಸಿಒ 175 ಸಿಎಲ್‌ಎಸ್‌ 2010, ಬೆಂಗಳೂರು, ದಿನಾಂಕ: 27/11/2010 

ಮೇಲೆ ವಿವರಿಸಿದ ಕಾರಣಗಳಿ೦ದಾಗಿ ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ಕೃಷಿ ಪತ್ತಿನ ಸಹಕಾರ 
ಸಂಘಗಳು / ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ಭಾತರ ಸರ್ಕಾರದ ಕಾಫಿ ಸಾಲ ಮನ್ನಾ ಪ್ಯಾಕೇಜ್‌ 2010ರಲ್ಲಿ 
ಅನುಷ್ಠಾನಗೊಳಿಸುವ ಸಲುವಾಗಿ ಭರಿಸಬೇಕಾದ ವಂತಿಗೆಗಳನ್ನು ಅನುಕ್ರಮವಾಗಿ ಆಯಾ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು / ಕಸ್ಕಾರ್ಡ್‌ 
ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಒಟ್ಟು ರೂ.2000.59 ಲಕ್ಷಗಳನ್ನು ಈ ಕೆಳಗೆ ವಿವರಿಸಿದಂತೆ ನೀಡಲು ಆದೇಶಿಸಿದೆ. 
|, ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳ ಮುಖಾಂತರ ನೀಡಿದ ಕಾಫಿ ಸಾಲಗಳು 

ಈ ಯೋಜನೆಯಡಿಯಲ್ಲಿ ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳ ಮುಖಾಂತರ 
ಭರಿಸಬೇಕಾದ ಬ್ಯಾಂಕಿನ ಪಾಲಿನ ಪ್ರತಿಶತ 50ರಷ್ಟನ್ನು ರಾಜ್ಯ ಸರ್ಕಾರವು ಭರಿಸಿ ರೂ.169.89 ಲಕ್ಷಗಳನ್ನು ಅನುಬ೦ಧ- [ರಲ್ಲಿ ವಿವರಿಸಿದಂತೆ 
ಬಿಡುಗಡೆ ಮಾಡಲು ಆದೇಶಿಸಿದೆ. 

Il. ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್‌ ನಿ. 

ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ ಪಿಕಾರ್ಡ್‌ ಬ್ಯಾಂಕುಗಳ ಮುಖಾಂತರ ನೀಡಿದ ಸಾಲಕ್ಕೆ 
ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. ಬೆಂಗಳೂರು ಇದರ ಮುಖಾಂತರ ಇದರ ಪಾಲಿನ ಪ್ರತಿಶತ 75ರಷ್ಟನ್ನು 
ಸರ್ಕಾರವು ಭರಿಸಲು ರೂ.830.70ಲಕ್ಷಗಳನ್ನು ಅನುಬ೦ಧ-2ರಲ್ಲಿ ವಿವರಿಸಿದಂತೆ ಬಿಡುಗಡೆ ಮಾಡಲು ಆದೇಶಿಸಿದೆ. 

ಸಹಕಾರ ಸಂಘಗಳ ನಿಬಂಧಕರು ಈ ಯೋಜನೆಯಲ್ಲಿ ಹಣ ಬಿಡುಗಡೆ ಮಾಡುವಾಗ ಈ ಕೆಳಗಿನ ಷರತ್ತುಗಳನ್ನು ಪಾಲಿಸತಕ್ಕದ್ದು. 

1. ಭಾರತ ಸರ್ಕಾರದ ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ಮಂತ್ರಾಲಯ, ನವದೆಹಲಿ ಪತ್ರ ಸಂಖ್ಯೆ 04/03/2008/ಪ್ಲಾಂಟ್‌(ಬಿ) 
ದಿನಾಂಕ: 14/06/2010ರಲ್ಲಿ ವಿಧಿಸಲಾದ ಎಲ್ಲಾ ಷರತ್ತುಗಳನ್ನು ಪಾಲಿಸತಕ್ಕದ್ದು. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೬೧ 





2. ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು/ಕಸ್ಕಾರ್ಡ್‌ ಬ್ಯಾಂಕಿನ ಕ್ಷೇಮು ಬಿಲ್ಲುಗಳನ್ನು ಈಗ ಜಾರಿಯಲ್ಲಿರುವ ಬಡ್ಡಿ ಸಹಾಯಧನ 
ಬಿಲ್ಲುಗಳನ್ನು ಪರಿಶೀಲಿಸುವ ಪದ್ಧತಿಯನ್ನು ಅನುಸರಿಸತಕ್ಕದ್ದು. 
ಈ ಕಾಫಿ ಪ್ಯಾಕೇಜನ್ನು ಅನುಷ್ಠಾನಗೊಳಿಸುವ ಸಲುವಾಗಿ ಅವಶ್ಯವಿರುವ ರೂ. 2000.59ಲಕ್ಷಗಳ ಹಣವನ್ನು 2010-11ನೇ ಸಾಲಿನ 
ಆಯವ್ಯಯದ ಪೂರಕ ಅಂದಾಜು-2 ರಲ್ಲಿ ಲೆಕ್ಕಶೀರ್ಷಿಕೆ “6425-00-108-3-57” ರಡಿ ಭರಿಸತಕ್ಕದ್ದು. 
ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು (ಆಡಳಿತ ಮತ್ತು ಅಭಿವೃದ್ಧಿ) ಸಹಕಾರ ಸಂಘಗಳ 
ನಿಬಂಧಕರ ಕಛೇರಿ, ಬೆ೦ಗಳೂರು ಇವರು ಹಣ ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು 
ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 247 ವೆಚ್ಚ-2/2010, ದಿನಾಂಕ: 24/09/2010ರಲ್ಲಿ ನೀಡಿರುವ 
ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 



















































































ಸಹಕಾರ ಇಲಾಖೆ 
ಅನುಬಂಧ-1 
(ರೂ. ಲಕ್ಷಗಳಲ್ಲಿ) 
ಕೇಂದ್ರ ರಾಜ್ನ ಸರ್ಕಾರ 
ಕ್ರಮ ಸಾಲಗಾರರ ಸಂಖ್ಯೆ ನ ಐ 
ವಿವರ ಸರ್ಕಾರದ ಬ್ಯಾಂಕಿನ ಪಾಲು ನೀಡಬೇಕಾದ 
ಸಂಖ್ಯೆ (ರೈತರು) 
ಥೆ ಪಾಲು ಶೇ.50ರ ಮೊತ್ತ 
ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ 
1. ಸಹಕಾರಿ ಬ್ಯಾಂಕ್‌ ನಿ. 4353 711.36 572.74 286.37 
ಚಿಕ್ಕಮಗಳೂರು 
ಹಾಸನ ಜಿಲ್ಲಾ ಕೇಂದ್ರ 
93 ಸ್ನ ಸದ 6153 273.89 263.85 131.925 
ಸಹಕಾರಿ ಬ್ಲಾಂಕ್‌ ನಿ, ಹಾಸನ 
ಕೊಡಗು ಜಿಲ್ಲಾ ಕೇಂದ್ರ 
3. ಸಹಕಾರಿ ಬ್ಯಾಂಕ್‌ ನಿ. 17420 1990.94 1503.19 751595 
ಮಡಿಕೇರಿ 
ಒಟ್ಟು 27926 2976.19 2339.78 1169.89 
ಅನುಬಂಧ-2 
(ರೂ. ಲಕ್ಷಗಳಲ್ಲಿ) 
ರಾಜ್ಯ ಸರ್ಕಾರ 
ಸಾಲಗಾರರ ಸಂಖ್ಯೆ ಕೇಂದ್ರ ಸರ್ಕಾರದ 
ವಿವರ ಬ್ಯಾಂಕಿನ ಪಾಲು ನೀಡಬೇಕಾದ 
(ರೈತರು) ಪಾಲು 
ಶೇ.75ರ ಮೊತ್ತ 
ಕರ್ನಾಟಕ ರಾಜ್ಯ ಸಹಕಾರಿ ಕೃಷಿ 13636 2839.91 1107.59 830.70 
ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ 
ನಿ. ಬೆಂಗಳೂರು 
ಜಿಲ್ಲೆಗಳ ಹೆಸರು 
1. ಕೊಡಗು 3519 795.06 316.59 237.44 
2. ಹಾಸನ 3770 780.52 305.90 229.43 
3. ಚಿಕ್ಕಮಗಳೂರು 6347 1264.33 485.10 363.83 
ಒಟ್ಟು 13636 2839.91 1107.59 830.70 
ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪಿ.ಆರ್‌. 1125 ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 


ಸಹಕಾರ ಇಲಾಖೆ 


೧೯೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಸಹಕಾರ ಸಚಿವಾಲಯ 


ಸಂಖ್ಯೆ: ಸಿಒ 175 ಸಿಎಲ್‌ಎಸ್‌ 2010, ಬೆಂಗಳೂರು, ದಿನಾಂಕ: 28/03/2011 
ತಿದ್ದುಪಡಿ ಆದೇಶ 
ಸರ್ಕಾರದ ಆದೇಶ ಸಂಖ್ಯೆ; ಸಿಒ 175 ಸಿಎಲ್‌ಎಸ್‌ 2010, ಬೆಂಗಳೂರು, ದಿನಾಂಕ: 27/11/2010 ಅನ್ನು ಭಾಗಶ: ತಿದ್ದುಪಡಿ ಮಾಡಿ 
ಈ ಆದೇಶದ ಭಾಗ- [ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿಯಮಿತ ಇದಕ್ಕೆ ಸಂಬಂಧಪಟ್ಟಂತೆ 
ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ ಪಿಕಾರ್ಡ್‌ ಬ್ಯಾಂಕುಗಳ ಮುಖಾಂತರ ನೀಡಿರುವ ಸಾಲಕ್ಕೆ ಅಂತ ಇದ್ದುದನ್ನು 
ಬದಲಾವಣೆ ಮಾಡಿ ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ಪಿಕಾರ್ಡ್‌ ಬ್ಯಾಂಕುಗಳ ಮುಖಾಂತರ 
ನೀಡಿರುವ ಸಾಲಕ್ಕೆ ಅಂತ ಓದಿಕೊಳ್ಳತಕ್ಕದ್ದು. 
ಉಳಿದಂತೆ ಎಲ್ಲಾ ಷರತ್ತುಗಳು ಮುಂದುವರಿಯುತ್ತದೆ ಹಾಗೂ ಈಗಾಗಲೇ ನೀಡಲಾದ ರೂ.830.70 ಲಕ್ಷಗಳ ಮಿತಿಯೊಳಗೆ 
ಭರಿಸತಕ್ಕದ್ದು. 
ದಿನಾಂಕ: 31/03/2011ರೊಳಗಾಗಿ ಈ ಖಾತೆಯಲ್ಲಿ ಉಳಿತಾಯವಾಗುವ ಹಣದ ಬಗ್ಗೆ ಅಧ್ಯರ್ಪಣಗೊಳಿಸಿ ಕ್ರಮವಿಡತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 137 ವೆಚ್ಚ-2/2011, ದಿನಾಂಕ: 25/03/2011ರಲ್ಲಿ ನೀಡಿರುವ 
ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪಿ.ಆರ್‌. 1126 ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 
ಸಹಕಾರ ಸಚಿವಾಲಯ 
ವಿಷಯ : ಆನಂದ ಗೃಹ ಸಹಕಾರ ಸಂಘ ನಿ. ಮೈಸೂರು ಇದರ 2009-10ನೇ ಸಾಲಿನ ವಾರ್ಷಿಕ 
ಮಹಾಸಭೆಯನ್ನು ಜರುಗಿಸಲು ಕಾಲಾವಕಾಶ ನೀಡುವ ಕುರಿತು. 
ಓದಲಾಗಿದೆ: 1 ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಆದೇಶ ಕ್ರಮಾಂಕ: 
43:ಸಾಮಾನ್ಯ:ಎಕ್ಸ್‌ಜೆಎಂ:14:2010-11, ದಿನಾಂಕ: 20/09/2010. 
2. ಆನಂದ ಗೃಹ ಸಹಕಾರ ಸಂಘ ನಿ. ಮೈಸೂರು ಇದರ ಅಧ್ಯಕ್ಷರ ಪತ್ರ ದಿನಾಂಕ: 17/02/2011. 
ಪ್ರಸ್ತಾವನೆ : 
ಮೇಲೆ ಓದಲಾದ (1ರ ಆದೇಶದಲ್ಲಿ ಆನಂದ ಗೃಹ ಸಹಕಾರ ಸಂಘ ನಿ. ಮೈಸೂರು ಇದರ 2009-10ನೇ ಸಾಲಿನ ವಾರ್ಷಿಕ 
ಮಹಾಸಭೆಯನ್ನು ದಿನಾಂಕ: 31/03/2011ರ ಒಳಗಾಗಿ ನಡೆಸಲು ಕಾಲಾವಕಾಶವನ್ನು ವಿಸ್ತರಿಸಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 
1959ರ ಪ್ರಕರಣ 27(1)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮೈಸೂರು 
ಉಪವಿಭಾಗ, ಮೈಸೂರು ಇವರು ಅನುಮತಿ ನೀಡಿರುತ್ತಾರೆ. 
ಬಡಾವಣೆಯ ಕೆಲವು ಭಾಗ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರವು ವರ್ತುಲ ರಸ್ತೆಗೆ ಸ್ವಾಧೀನಪಡಿಸಿಕೊಂಡಿರುತ್ತದೆ. ಅಲ್ಲದೆ 
ನಗರಾಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಸಾಕಷ್ಟು ಕಾಮಗಾರಿಗಳು ಆಗಿರುವುದಿಲ್ಲ. ಇದರಿಂದಾಗಿ ಸಂಘದ ಇನ್ನೂ ಹಲವಾರು ಸದಸ್ಯರಿಗೆ 
ನಿವೇಶನಗಳನ್ನು ದೊರಕಿಸುವಲ್ಲಿ ಸಂಘಕ್ಕೆ ಸಾಧ್ಯವಾಗಿರುವುದಿಲ್ಲ. ಈ ಕಾರಣಗಳನ್ನು ಮನವರಿಕೆ ಮಾಡಿಕೊಳ್ಳದ ಸದಸ್ಯರು ಅನಾವಶ್ಯಕವಾಗಿ ಸಂಘದ 
ಮೇಲೆ ಆರೋಪಿಸುತ್ತಿದ್ದಾರೆ. ಈ ಎಲ್ಲಾ ಕೆಲಸ ಕಾರ್ಯಗಳನ್ನು ಇನ್ನೊಂದು ವರ್ಷದೊಳಗೆ ಪೂರ್ಣಗೊಳಿಸಿಕೊಡುವುದಾಗಿ ಮೈಸೂರು 
ನಗರಾಭಿವೃದ್ಧಿ ಪ್ರಾಧಿಕಾರವು ಒಪ್ಪಿಕೊಂಡಿರುತ್ತದೆ. ಕಾಮಗಾರಿ ಕೆಲಸ ಬಹುತೇಕ ಪೂರ್ಣಗೊಳ್ಳುವ ಹಂತ ತಲುಪಿದ್ದು ಅರ್ಹ ಸದಸ್ಯರಿಗೆ ನಿವೇಶನ 
ಹಂಚಿಕೆ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. ಅದುದರಿಂದ, ದಿನಾಂಕ: 01/04/2011 ರಿಂದ ಇನ್ನೂ ಒಂದು ವರ್ಷದ ಅವಧಿಗೆ 2009-10ನೇ ಸಾಲಿನ 
ವಾರ್ಷಿಕ ಮಹಾಸಭೆಯನ್ನು ಮುಂದೂಡಲು ಮೇಲೆ ಓದಲಾದ (2)ರ ಮನವಿಯಲ್ಲಿ ಅಧ್ಯಕ್ಷರು, ಆನಂದ ಗೃಹ ಸಹಕಾರ ಸಂಘ ನಿ, ಮೈಸೂರು 
ಕೋರಿರುತ್ತಾರೆ. 
ಸದರಿ ಪ್ರಸ್ತಾವವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 41 ಸಿಎಲ್‌ ಎಂ 2011, ದಿನಾಂಕ: 01/04/2011 
ಸ್ತಾವೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರಡಿಯಲ್ಲಿ 
ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಆನಂದ ಗೃಹ ಸಹಕಾರ ಸಂಘ ನಿ. ಮೈಸೂರು ಇದರ 2009-10ನೇ ಸಾಲಿನ ವಾರ್ಷಿಕ 
ಮಹಾಸಭೆಯನ್ನು ದಿನಾಂಕ: 31/03/2012ರೊಳಗೆ ನಡೆಸಲು ಕಾಲಾವಕಾಶವನ್ನು ವಿಸ್ತರಿಸಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ 
ಪ್ರಕರಣ 271ರ ಉಪಬಂಧಗಳನ್ನು ಮಾರ್ಪಡಿಸಿ ಅನುಮತಿ ನೀಡಲಾಗಿದೆ. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 271ರ ಉಪಬಂಧಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ: 
31/03/2012ರ ವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ 
270ರ ಪ್ರಕರಣದ ಉಪಬಂಧಗಳು ಪುನ: ಜಾರಿಗೆ ಬರತಕ್ಕದ್ದು. 


1 (€ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪಿ.ಆರ್‌. 1127 ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೬೩ 





ಸಹಕಾರ ಸಚಿವಾಲಯ 


ವಿಷಯ : ಕೋಣಸಾಲೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಮದ್ದೂರು ತಾಲ್ಲೂಕು ಇದರ 
ವಿಶೇಷಾಧಿಕಾರಿಯವರ ಅವಧಿ ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರ ಆದೇಶ ಸಂಖ್ಯೆ: ಸಿಒ 175 ಸಿಎಲ್‌ಎಂ 2010, ಬೆಂಗಳೂರು, 
ದಿನಾಂಕ: 19/10/2010. 
2. ಸಹಕಾರ ಸಂಘಗಳ ಅಪರ ನಿಬಂಧಕರ ಪತ್ರ ಸಂಖ್ಯೆ:ಅನಿ/ಡೇರಿ-1/84/2010-11, 
ದಿನಾಂಕ:24/02/2011. 
ಪ್ರಸ್ತಾವನೆ : 
ಕೋಣಸಾಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ಸದಸ್ಯರ ಸಾಮೂಹಿಕ ರಾಜೀನಾಮೆಯಿಂದಾಗಿ ಶೂನ್ಯತೆ 
ಉಂಟಾಗಿರುವುದರಿಂದ ಸಂಘದ ಆಡಳಿತ ಮಂಡಳಿಯನ್ನು ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 31ರಂತೆ ರದ್ದು ಪಡಿಸಿ 
6 ತಿಂಗಳ ಅವಧಿಗೆ ದಿನಾಂಕ: 21/01/2009ರ ಆದೇಶದಲ್ಲಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಮಂಡ್ಯ ಉಪವಿಭಾಗ, 
ಮಂಡ್ಕರವರನ್ನು ವಿಶೇಷಾಧಿಕಾರಿಯಾಗಿ ನೇಮಿಸಿರುತ್ತಾರೆ. ತದ ನ೦ತರ ವಿಶೇಷಾಧಿಕಾರಿಗಳ ಅವಧಿಯನ್ನು ವಿಸ್ತರಿಸಲಾಗಿರುತ್ತದೆ. ಮೇಲೆ ಓದಲಾದ 
(1ರ ಸರ್ಕಾರದ ಆದೇಶದಲ್ಲಿ ನಂತರದ ಅವಧಿಯನ್ನು ದಿನಾಂಕ: 21/07/200ರಿ೦ದ ದಿನಾಂಕ: 20/01/2011ರವರೆಗೆ ಕ.ಸಸ ಅಧಿನಿಯಮ 
1959ರ ಪ್ರಕರಣ 121ರಡಿಯಲ್ಲಿ ವಿಸ್ತರಿಸಿ ಆದೇಶಿಸಲಾಗಿರುತ್ತದೆ. ದಿನಾಂಕ: 19/12/2010ರ೦ದು ವಿಶೇಷಾಧಿಕಾರಿಗಳ ಸಭೆಯಲ್ಲಿ ನಿರ್ಣಯಿಸಿರುವಂತೆ. 
ಸಂಘದಲ್ಲಿ 18 ವರ್ಷಗಳ ಲೆಕ್ಕ ಪರಿಶೋಧನೆಯಾಗಬೇಕಾಗಿದ್ದು, ತಹಲ್ಲರೆವಿಗೂ, 9 ವರ್ಷಗಳ ಲೆಕ್ಕ ಪರಿಶೋಧನೆ ಮುಕ್ತಾಯವಾಗಿದ್ದು, ಉಳಿದ 9 
ವರ್ಷಗಳ ಲೆಕ್ಕ ಪತ್ರಗಳ ಪರಿಶೋಧನೆ ಬಾಕಿ ಇದ್ದು, ಈ ಎಲ್ಲಾ ವರ್ಷಗಳ ಲೆಕ್ಕ ಪರಿಶೋಧನೆ ಆದ ನಂತರವೇ ಆಡಳಿತ ಮಂಡಳಿಯನ್ನು ಪುನರ್‌ 
ರಚಿಸಬೇಕೆಂದು ಸಂಘದ ಸದಸ್ಯರು ಅಪೇಕ್ಷಿಸಿರುವುದರಿಂದ ವಿಶೇಷಾಧಿಕಾರಿಯ ಅವಧಿಯನ್ನು ಮತ್ತೊಂದು ಅವಧಿಗೆ ಅಂದರೆ, ದಿನಾಂಕ: 
21/01/201ರಿ೦ದ ದಿನಾಂಕ: 20/07/2011ರವರೆಗೆ ವಿಸ್ತರಿಸಿ ಆದೇಶಿಸುವಂತೆ ಮೇಲೆ ಓದಲಾದ (2)ರ ಪತ್ರದಲ್ಲಿ ಸಹಕಾರ ಸಂಘಗಳ ಅಪರ 
ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 
ಸಹಕಾರ ಸಂಘಗಳ ಅಪರ ನಿಬಂಧಕರ ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 56 ಸಿಎಲ್‌ಎಂ 2011, ಬೆಂಗಳೂರು, ದಿನಾಂಕ: 01/04/2011 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121 ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಸರ್ಕಾರವು 
ಸದರಿ ಅಧಿನಿಯಮದ ಪ್ರಕರಣ 311 ಈ ಕೆಳಕಂಡ ಮಾರ್ಪಾಟುಗಳೊಂದಿಗೆ ಕೋಣಸಾಲೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ, ಮದ್ದೂರು 
ತಾಲ್ಲೂಕು ಇದಕ್ಕೆ ಅನ್ವಯವಾಗತಕ್ಕದ್ದೆಂದು ನಿರ್ದೇಶಿಸುತ್ತದೆ, ಎಂದರೆ:- 
31ರ ಪಕರಣದಲ್ಲಿ 
()ನೇ ಉಪಪ್ರಕರಣದಲ್ಲಿರುವ “ಒಂದು ವರ್ಷ” ಎಂಬ ಪದಗಳಿಗೆ ಬದಲಾಗಿ “ಇಪ್ಪತ್ತ ನಾಲ್ಕು ತಿಂಗಳು” ಎಂಬ ಪದಗಳನ್ನು 
ಪ್ರತಿಯೋಜಿಸತಕ್ಕದ್ದು. 
ಸೂಚನೆ:- ಪ್ರಕರಣ 31 ಉಪ-ಪ್ರಕರಣ (1) ಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ: 21/07/2011 ರವರೆಗೆ ಜಾರಿಯಲ್ಲಿರತಕ್ಕದ್ದು. ಈ 
ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ ಪ್ರಕರಣ 31 ಉಪ-ಪ್ರಕರಣ (1ರಲ್ಲಿನ ಉಪಬಂಧಗಳು 
ಪುನ: ಜಾರಿಗೆ ಬರತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪಿ.ಆರ್‌. 1128 ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ 


ಸಹಕಾರ ಸಚಿವಾಲಯ 
ಸಂಖ್ಯೆ: ಸಿಒ 175 ಸಿಎಲ್‌ಎಸ್‌ 2010, ಬೆಂಗಳೂರು, ದಿನಾಂಕ: 28/03/2011 
ತಿದ್ದುಪಡಿ ಆದೇಶ 


ಸ 
ಸರ್ಕಾರದ ಆದೇಶ ಸಂಖ್ಯೆ: ಸಿಒ 175 ಸಿಎಲ್‌ಎಸ್‌ 2010, ಬೆಂಗಳೂರು, ದಿನಾಂಕ: 27/11/2010 ಅನ್ನು ಭಾಗಶ: ತಿದ್ದುಪಡಿ ಮಾಡಿ 
ಈ ಆದೇಶದ ಭಾಗ- 1ರಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿಯಮಿತ ಇದಕ್ಕೆ ಸಂಬಂಧಪಟ್ಟಂತೆ 
ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳ ವ್ಯಾಪ್ತಿಯಲ್ಲಿರುವ ಪಿಕಾರ್ಡ್‌ ಬ್ಯಾಂಕುಗಳ ಮುಖಾಂತರ ನೀಡಿರುವ ಸಾಲಕ್ಕೆ ಅಂತ ಇದ್ದುದನ್ನು 
ಬದಲಾವಣೆ ಮಾಡಿ ಚಿಕ್ಕಮಗಳೂರು, ಹಾಸನ, ಕೊಡಗು ಮತ್ತು ಶಿವಮೊಗ್ಗ ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಬರುವ ಪಿಕಾರ್ಡ್‌ ಬ್ಯಾಂಕುಗಳ ಮುಖಾಂತರ 
ನೀಡಿರುವ ಸಾಲಕ್ಕೆ ಅಂತ ಓದಿಕೊಳ್ಳತಕ್ಕದ್ದು. 
ಉಳಿದಂತೆ ಎಲ್ಲಾ ಷರತ್ತುಗಳು ಮುಂದುವರಿಯುತ್ತದೆ ಹಾಗೂ ಈಗಾಗಲೇ ನೀಡಲಾದ ರೂ.830.70 ಲಕ್ಷಗಳ ಮಿತಿಯೊಳಗೆ 


ಭರಿಸತಕ್ಕದ್ದು. 
ಶಬ 


೧೯೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ದಿನಾಂಕ: 31/03/2011ರೊಳಗಾಗಿ ಈ ಖಾತೆಯಲ್ಲಿ ಉಳಿತಾಯವಾಗುವ ಹಣದ ಬಗ್ಗೆ ಅಧ್ಯರ್ಪಣಗೊಳಿಸಿ ಕ್ರಮವಿಡತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ ಎಫ್‌ಡಿ 137 ವೆಚ್ಚ-2/2011, ದಿನಾಂಕ: 25/03/2011ರಲ್ಲಿ ನೀಡಿರುವ 


ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ನೂಲಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 


ಪಿ.ಆರ್‌. 1129 ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 


ಸಹಕಾರ ಇಲಾಖೆ 


ಸಾರ್ವಜನಿಕ ಉದ್ದಿಮೆಗಳ ಸಚಿವಾಲಯ 
ವಿಷಯ : ಸಾರ್ವಜನಿಕ ಉದ್ದಿಮೆಗಳಿಗೆ 2010-11ನೇ ಆರ್ಥಿಕ ವರ್ಷದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ “ವಾರ್ಷಿಕ 
ರತ್ನ ಪ್ರಶಸ್ತಿ? ಪ್ರಧಾನ ಮಾಡುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರ ಆದೇಶ ಸಂಖ್ಯೆ: ಸಾಉಇ 38 ಎಂಎಸ್‌ಐ 2008, ದಿನಾಂಕ: 05/4/2010. 
2. ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಾಉಇ 22 ಎಂಎಸ್‌ಐ 2010, ದಿನಾಂಕ: 09/02/2011. 
3. ದಿನಾಂಕ: 08/03/2011 ಮತ್ತು 15/03/2011ರಂದು ನಡೆದ ಸಭೆಯ ನಡವಳಿಗಳು. 


ಪ್ರಸ್ತಾವನೆ : 


ಮೇಲೆ (ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಲೆಕ್ಕ ಶೀರ್ಷಿಕೆ 3451-00-091-0-01-015ರಲ್ಲಿ ಐದು ಸಾರ್ವಜನಿಕ 


ಉದ್ದಿಮೆಗಳಿಗೆ ಸನ್ಮಾನ್ಯ ಮುಖ್ಯ ಮಂತ್ರಿಯವರ ವಾರ್ಷಿಕ ರತ್ನ ಪ್ರಶಸ್ತಿಯನ್ನು ನೀಡಲು ರೂ.5-00 ಲಕ್ಷ (ರೂಪಾಯಿ ಐದು ಲಕ್ಷಗಳು ಮಾತ್ರ) 
ಗಳನ್ನು ಆಯವ್ಯಯದಲ್ಲಿ ಒದಗಿಸಲಾಗಿತ್ತು. 


ಕರ್ನಾಟಕ ಸಾರ್ವಜನಿಕ ಉದ್ದಿಮೆಗಳ ಕಾರ್ಯದಕ್ಷತೆಯನ್ನು ಹೆಚ್ಚಿಸಲು ಉತ್ತೇಜನ ನೀಡುವ ಸಲುವಾಗಿ ಸನ್ಮಾನ್ಯ ಮುಖ್ಯ 


ಮಂತ್ರಿಯವರ ವಾರ್ಷಿಕ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 
ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ಮೇಲೆ (2)ರಲ್ಲಿ ಓದಲಾದ ಅಧಿಸೂಚನೆಯ ರೀತ್ಯ ರಚಿಸಲಾಗಿತ್ತು ಈ ಕುರಿತು ದಿನಾಂಕ: 
08/03/2011 ಮತ್ತು ದಿನಾಂಕ: 15/03/2011ರಂದು ಸಭೆ ಸೇರಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಈ ಕೆಳಕಂಡ ಸಾರ್ವಜನಿಕ ಉದ್ದಿಮೆಗಳಿಗೆ 
ತಲಾ ಒಂದು ಲಕ್ಷ ರೂಪಾಯಿಗಳನ್ನು ಒಳಗೊಂಡ ಸನ್ಮಾನ್ಯ ಮುಖ್ಯ ಮಂತ್ರಿಯವರ ವಾರ್ಷಿಕ ರತ್ನ ಪ್ರಶಸ್ತಿ ನೀಡಲು ಸಮಿತಿ ಆಯ್ಕೆ ಮಾಡಿದೆ. 


ಆಜು ಟು ಬಟ ಣ್‌ 


ಉತ್ಪಾದನಾ ಕ್ಷೇತ್ರ ಕ ಮೈಸೂರು ಪೇಯಿಂಟ್ಸ್‌ ಮತ್ತು ವಾರ್ನಿಷ್‌ ಲಿಮಿಟೆಡ್‌, ಮೈಸೂರು. 

ಅರಣ್ಯ ಕ್ಷೇತ್ರ ; ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು. 

ಖನಿಜ ಕ್ಷೇತ್ರ ; ಮೈಸೂರು ಮಿನರಲ್ಸ್‌ ಲಿಮಿಟೆಡ್‌, ಬೆ೦ಗಳೂರು. 

ಮಾರುಕಟ್ಟೆ ಮತ್ತು ವ್ಯಾಪಾರ ಕ್ಷೇತ್ರ : ಕರ್ನಾಟಕ ರೇಷ್ಮೆ ಉದ್ದಿಮೆಗಳ ನಿಗಮ, ಬೆ೦ಗಳೂರು. 

ಸಾಮಾಜಿಕ ಕ್ಷೇತ್ರ ; ಕರ್ನಾಟಕ ಷೆಡ್ಯೂಲ್‌ ಟ್ರೈಬ್ಸ್‌ ಡೆವಲಪ್‌ಮೆಂಟ್‌ ಕಾರ್ಪೊರೇಷನ್‌, 
ಬೆ೦ಗಳೂರು. 


ಅದರಂತೆ ಈ ಕೆಳಗಿನಂತೆ ಆದೇಶ ಹೊರಡಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಸಾಉ 22 ಎಂಎಸ್‌ಐ 2011 ಬೆಂಗಳೂರು, ದಿನಾಂಕ: 15/03/2011 
ಮೇಲೆ ಪ್ರಸ್ತಾವನೆಯಲ್ಲಿ ತಿಳಿಸಿರುವಂತೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಐದು ಸಾರ್ವಜನಿಕ ಉದ್ದಿಮೆಗಳಿಗೆ 2010-11ನೇ 


ಸಾಲಿನಲ್ಲಿ ಒಂದು ಸಾರ್ವಜನಿಕ ಉದ್ದಿಮೆಗೆ ತಲಾ ಒ೦ದು ಲಕ್ಷ ರೂಪಾಯಿಯಂತೆ ಸನ್ಮಾನ್ಯ ಮುಖ್ಯ ಮಂತ್ರಿಯವರ ವಾರ್ಷಿಕ ರತ್ನ ಪ್ರಶಸ್ತಿಯನ್ನು 
ಪ್ರದಾನ ಮಾಡಲು ಸರ್ಕಾರ ಮಂಜೂರಾತಿ ನೀಡಿದೆ. 


ಈ ಬಗ್ಗೆ ತಗಲುವ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ 3451-00-091-0-01ರಲ್ಲಿ ಭರಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ.ಎಫ್‌. ಹುಬ್ಬಳ್ಳಿ 


ಪಿ.ಆರ್‌. 1130 ಸರ್ಕಾರದ ಅಧೀನ ಕಾರ್ಯದರ್ಶಿ-2 


ಓದಲಾಗಿದೆ: 1. ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು, ಇವರ ಪತ್ರ ಸಂಖ್ಯೆ: 


ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ 
ಆರ್ಥಿಕ ಸಚಿವಾಲಯ 
ವಿಷಯ : ಶ್ರೀ ವಿಠ್ಠಲ ಪರಸಪ್ಪ ರೇವಡಿಗಾರ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು ಇವರ ವಿರುದ್ಧ ದಾಖಲಾದ ಟ್ರ್ಯಾಪ್‌ 
ಪ್ರಕರಣದ ಅಭಿಯೋಜನಾ ಮಂಜೂರಾತಿ ನೀಡುವ ಬಗ್ಗೆ. 
ಕಃ 
ಲೋಕ್‌/ಐಎನ್‌ವಿ(ಜಿ)/ಎಲ್‌-38/ಸಿಆರ್‌-04/2009, ಬಿಜಿಕೆಟಿ ದಿನಾಂಕ: 12-01-201. 
2. ತನಿಖಾಧಿಕಾರಿಯವರ ವರದಿ ದಿನಾಂಕ: 01-12-2010. 
3. ತನಿಖಾ ದಾಖಲೆಗಳಾದ ನೆರಳಚ್ಚು ಪ್ರತಿ, ಪ್ರಥಮ ವರ್ತಮಾನ ವರದಿಯ ಪ್ರತಿ, ಟ್ರ್ಯಾಪ್‌ ಪೂರ್ವದ ಮಹಜರ್‌, 
ಟ್ರ್ಯಾಪ್‌ನ ನಡವಳಿಗಳು, ರಾಸಾಯನಿಕ ಪರೀಕ್ಷಕರ ವರದಿ, ವಶಪಡಿಸಿಕೊಂಡ ದಾಖಲೆಗಳ ಪ್ರತಿ, ಕೃತ್ಯ ನಡೆದ ಸ್ಥಳದ 
ನಕ್ಷೆ ದಾಖಲೆಗಳ ಪ್ರತಿಗಳು ಮತ್ತು ಸಾಕ್ಷಿಗಳ ಹೇಳಿಕೆಗಳು. 


ಪ್ರಸ್ತಾವನೆ : 


ಶ್ರೀ ವಿಠ್ಠಲ ಪರಸಪ್ಪ ರೇವಡಿಗಾರ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಬಾಗಲಕೋಟೆ, ಇವರ ವಿರುದ್ಧ ಗುನ್ನೆ ಸಂಖ್ಯೆ: 04/2009 


ರಲ್ಲಿ ಪೊಲೀಸ್‌ ನಿರೀಕ್ಷಕರು ಕರ್ನಾಟಕ ಲೋಕಾಯುಕ್ತ, ಬಾಗಲಕೋಟೆ, ಪೊಲೀಸ್‌ ಠಾಣೆಯಲ್ಲಿ ದಾಖಲಿಸಿರುವ ಪ್ರಕರಣದ ತನಿಖಾಧಿಕಾರಿಯವರ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೬೫ 





ಅಂತಿಮ ವರದಿ ಮತ್ತು ತನಿಖಾ ದಾಖಲಾತಿಗಳನ್ನು ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು, (ಪೊಲೀಸ್‌ ವಿಭಾಗ), ಕರ್ನಾಟಕ 
ಲೋಕಾಯುಕ್ತ, ಬೆಂಗಳೂರು, ಇವರು ಮೇಲೆ ಓದಲಾಗಿರುವ ಕ್ರಮ ಸಂಖ್ಯೆ: (0ರ ಪತ್ರ ದಿನಾಂಕ: 12-01-2011 ರೊಡನೆ ಕಳುಹಿಸುತ್ತಾ, 
ಆಪಾದಿತ ಅಧಿಕಾರಿಯವರನ್ನು ಘನ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಿಸಲು ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 19(1)(ಬಿ) 
ರಡಿಯಲ್ಲಿ ಮಂಜೂರಾತಿಗಾಗಿ ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವನ್ನು ಕೋರಿರುತ್ತಾರೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಹೆಚ್ಚುವರಿ ಪೊಲೀಸ್‌ ಮಹಾ ನಿರ್ದೇಶಕರು, (ಪೊಲೀಸ್‌ ವಿಭಾಗ), ಕರ್ನಾಟಕ ಲೋಕಾಯುಕ್ತ, 
ಬೆ೦ಗಳೂರು, ಇವರು ದಿನಾಂಕ: 12-01-2011ರ ಪತ್ರದೊಡನೆ ಕಳುಹಿಸಿಕೊಟ್ಟ ಈ ಕೆಳಕ೦ಡ ದಾಖಲಾತಿಗಳನ್ನು ಪರಿಶೀಲಿಸಲಾಗಿದೆ. 

1) ಶ್ರಿ ಅರವಿಂದ ಲಕ್ಷಣ ನಾಯಕ, 28 ವರ್ಷ, ವ್ಯಾಪಾರಸ್ಥರು, ವಿನಾಯಕ ನಗರ, ಬಾಗಲಕೋಟೆರವರ ದೂರು ದಿನಾಂಕ: 

21-08-2009. 

2) ಪ್ರಥಮ ವರ್ತಮಾನ ವರದಿ: ಬಾಗಲಕೋಟೆ ಲೋಕಾಯುಕ್ತ ಪೊಲೀಸ್‌ ಠಾಣೆ ಪ್ರಕರಣದ ಸಂಖ್ಯೆ: 04/2009. 

3) ಪ್ರಾಯೋಗಿಕ ಪಂಚನಾಮೆ ದಿನಾಂಕ: 21-08-2009. 

4) ಟ್ರ್ಯಾಪ್‌ನ ಮಹಜರ್‌ ದಿನಾಂಕ: 21-08-2009. 

5) ರಾಸಾಯನಿಕ ಪರೀಕ್ಷಕರ ಪರೀಕ್ಷಣಾ ವರದಿ ಸಂಖ್ಯೆ: ಪಿಹೆಚ್‌ಐ/ ಸಿಎ೦ಇ/ ಲೋಕ್‌ /97/09-10 ದಿನಾಂಕ: 02-09-2009. 

6) ಕೃತ್ಯ ನಡೆದ ಸ್ಥಳದ ನಕಾಶೆ 

1) ಸಾಕ್ಷಿ ಹೇಳಿಕೆಗಳ ಪಟ್ಟ: 

1. ಶ್ರೀ ಅರವಿಂದ, ತಂದೆ: ಲಕ್ಷಣ ನಾಯಕ, ವಯಸ್ಸು 28 ವರ್ಷ ಉದ್ಯೋಗ; ಕಂಟ್ರಾಕ್ಟರ್‌, ವಿನಾಯಕ ನಗರ, ಬಾಗಲಕೋಟೆ. 

ಸಿ ಶ್ರೀ ಸಿದ್ಧಾರೂಡ, ಪ್ರಥಮ ದರ್ಜೆ ಸಹಾಯಕ, ಸರ್ಕಾರಿ ಪಾಲಿಟೆಕ್ನಿಕ್‌, ಬಾಗಲಕೋಟೆ. 
ಶ್ರೀ ಮಹೇಶ ಪ್ರಾಣೇಶ ದೇಸಾಯಿ, ದ್ವಿದ.ಸ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್‌ ರಾಜ್‌ ಇಂಜಿನಿಯರಿಂಗ್‌, ಯೋಜನಾ ಉಪ 
ವಿಭಾಗ, ಬಾಗಲಕೋಟೆ. 
4 ಶ್ರೀ ಮಳಿಯಪ್ಪ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಕಛೇರಿ, ಬಾಗಲಕೋಟೆ. 
ny ಶ್ರೀ ಸಿದ್ಧಲಿಂಗಪ್ಪ, ಪ್ರ.ದ.ಸ. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಕಛೇರಿ, ಬಾಗಲಕೋಟೆ. 
6. ಶ್ರೀ ಅಬ್ಬುಲ್‌ಸಾಬ, ಪ್ರದ.ಸ. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಕಛೇರಿ, ಬಾಗಲಕೋಟೆ. 
7 
8 
9 


ಆ 


ಶ್ರೀ ಯಲ್ಲಪ್ಪ, ಪ್ರದ.ಸ. ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಕಛೇರಿ, ಬಾಗಲಕೋಟೆ. 
ಶ್ರೀಮತಿ ಸರೋಜ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಕಛೇರಿ, ಬಾಗಲಕೋಟೆ. 
ಶ್ರೀ ಹಣಮಂತ, ಎ.ಇ. ಲೋಕೋಪಯೋಗಿ ಇಲಾಖೆ, ಬಾಗಲಕೋಟೆ. 
ಶ್ರೀ ಬಿ.ಎಂ. ಅಂಕೂಲಿ, ಹೆಚ್‌.ಸಿ. ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ. 
ಶ್ರೀ ಐ.ಎಂ.ಸಿ. ದುಂಡಸಿ, ಸಿಪಿಸಿ, ಕರ್ನಾಟಕ ಲೋಕಾಯುಕ್ತ. ಬಾಗಲಕೋಟೆ. 
ಶ್ರೀ ಎಸ್‌.ಐ. ಬಿಳೇಕುದುರಿ, ಸಿಪಿಸಿ, ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ. 
ಶ್ರೀ ಎಸ್‌.ಎಂ.ಆಕಳವಾಡಿ, ವಾಹನ ಚಾಲಕ, ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ. 
ಶ್ರೀ ಆರ್‌.ಎಂ. ಚೌವಲಕರ, ದಲಾಯತ್‌, ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ. 
15. ಶ್ರೀ ಎಸ್‌.ಪಿ. ಇನಾಮದಾರ, ಸಿಪಿಸಿ, ಕರ್ನಾಟಕ ಲೋಕಾಯುಕ್ತ, ಬಾಗಲಕೋಟೆ. 
ಶ್ರೀ ಕೆ.ವಿ. ಕುಲಕರ್ಣಿ, ಸಿಹೆಚ್‌ಸಿ, ಕರ್ನಾಟಕ ಲೋಕಾಯುಕ್ತ, ಬಾಗಲಕೋಟೆ. 
ಶ್ರೀ ಹೆಚ್‌.ಎಸ್‌. ಸೋಲಾಪೂರ, ಸಿಹೆಚ್‌ಸಿ, ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ. 
ಶ್ರೀ ಬಿ.ಜಿ. ಶೇಷಗಿರಿ, ಕರ್ನಾಟಕ ಸರ್ಕಾರ ಸಹಾಯಕ ರಸಾಯನಿಕ ಪರಿವೀಕ್ಷಕರು, ಬೆಂಗಳೂರು. 
ಶ್ರೀ ಮಲ್ಲೇಶಿ ದೊಡ್ಡಮನಿ, ಪಿಐ, ಕರ್ನಾಟಕ ಲೋಕಾಯುಕ್ತ ಬಿಜಾಪುರ ಪ್ರಭಾರ ಬಾಗಲಕೋಟೆ. 
20. ಶ್ರೀ ಎ.ಎಸ್‌. ಭೂಮರೆಡ್ಡಿ, ಪಿಐ, ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆ. 
ಫಿರ್ಯಾದುದಾರರಾದ ಶ್ರೀ ಅರವಿಂದ ಲಕ್ಷಣ ನಾಯಕ, ವಿನಾಯಕ ನಗರ, ಬಾಗಲಕೋಟೆರವರು ದಿನಾಂಕ: 
21-08-2009 ರಂದು ಬಾಗಲಕೋಟೆ ಲೋಕಾಯುಕ್ತ ಪೊಲೀಸ್‌ ಠಾಣೆಗೆ ಹಾಜರಾಗಿ, ಶ್ರೀ ಶಾಹು ಬಾಳುಬಾ ಜಾಧವ, ವಾಣಿಜ್ಯ ತೆರಿಗೆ 
ಪರಿವೀಕ್ಷಕರು, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರ ಕಛೇರಿ, ವಾಣಿಜ್ಯ ತೆರಿಗೆ ಇಲಾಖೆ, ಬಾಗಲಕೋಟೆ, ಇವರು ತಾನು ಸಿವಿಲ್‌ ಕಂಟ್ರಾಕ್ಟರ್‌ 
ಲೈಸೆನ್ಸ್‌ ಪಡೆಯಲು ಅಗತ್ಯವಾಗಿದ್ದ ಟನ್‌ ಸಂಖ್ಯೆಯನ್ನು ನೀಡುವ ಸಲುವಾಗಿ, ರೂ. 900/- ಅಕ್ರಮ ಸಂಭಾವನೆಯನ್ನು ಕೇಳುತ್ತಿರುವ ಬಗ್ಗೆ 
ಹಾಗೂ ತನಗೆ ಲಂಚ ಕೊಡಲು ಇಷ್ಟವಿಲ್ಲದ್ದರಿಂದ ಸದರಿ ಆರೋಪಿತರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಲಿಖಿತ ದೂರನ್ನು 
ಕೊಟ್ಟಿರುತ್ತಾರೆ. 
ಮೇಲ್ಕಂಡ ಲಿಖಿತ ದೂರನ್ನು ಆಧರಿಸಿ, ಪೊಲೀಸ್‌ ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ ಬಾಗಲಕೋಟೆರವರು ಸದರಿ ಆರೋಪಿತ 
ಸರ್ಕಾರಿ ಅಧಿಕಾರಿಯವರ ಮೇಲೆ ಭ್ರಷ್ಟಾಚಾರ ನಿರೋಧ ಕಾಯ್ದೆ 1988ರ ಕಲಂ 7, 13(1(ಡಿ) ಜೊತೆಯಲ್ಲಿ ಓದಲಾದ ಸಹ ಕಲಂ 13(2)ರ 
ಅಡಿಯಲ್ಲಿ ಮೊಕದ್ದಮೆ ಸಂಖ್ಯೆ: 4/2009 ಪ್ರಕರಣವನ್ನು ದಿನಾ೦ಕ: 21-08-2009 ರಂದು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಿರುತ್ತಾರೆ. 
ಬಾಗಲಕೋಟೆ, ಲೋಕಾಯುಕ್ತ ಪೊಲೀಸ್‌ ಠಾಣೆ, ಮೊಕದ್ದಮೆ ಸಂಖ್ಯೆ: 4/2009ರ ಸಂಬ೦ಧ ತನಿಖಾಧಿಕಾರಿಯವರಾದ ಪೊಲೀಸ್‌ 
ನಿರೀಕ್ಷಕರು, ಕರ್ನಾಟಕ ಲೋಕಾಯುಕ್ತ, ಬಾಗಲಕೋಟೆ, ಇವರು ಈ ಪ್ರಕರಣದ ತನಿಖೆಯನ್ನು ಪೂರ್ಣಗೊಳಿಸಿ, ಸಲ್ಲಿಸಿರುವ ಅಂತಿಮ ತನಿಖಾ 
ವರದಿಯ ಪರಿಶೀಲನೆಯಿಂದ ಆಪಾದಿತ-1 ಶ್ರೀ ಶಾಹು ಬಾಳುಬಾ ಜಾಧವ, ವಾಣಿಜ್ಯ ತೆರಿಗೆ ಪರಿವೀಕ್ಷಕರು, ಮತ್ತು ಆಪಾದಿತ-2 ಶ್ರೀ ವಿಠ್ಠಲ 
ಪರಸಪ್ಪ ರೇವಡಿಗಾರ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಇವರುಗಳ ವಿರುದ್ಧ ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 7, 
13(0(ಡಿ) ಸಹವಾಚನ 13(2)ರ ಅಡಿಯಲ್ಲಿ ಮಾಡಿರುವ ಆಪಾದನೆಗಳು ಮೇಲ್ನೋಟಕ್ಕೆ ಸಾಬೀತಾಗಿರುತ್ತದೆ ಆದ್ದರಿಂದ ಸದರಿ ಆಪಾದಿತರುಗಳು 


೧೯೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಸಕ್ಷಮ ನ್ಯಾಯಾಲಯದಲ್ಲಿ ಅಭಿಯೋಜನೆಗೆ ಒಳಪಡಲು ಅರ್ಹರಾಗಿರುತ್ತಾರೆ. ಅವರನ್ನು ಅಭಿಯೋಜನೆಗೆ ಒಳಪಡಿಸಲು ಸಕ್ಷಮ ಪ್ರಾಧಿಕಾರದ 
ಪೂರ್ವಾನುಮತಿ ಅಗತ್ಯವಾಗಿರುತ್ತದೆ. ಆದ್ದರಿಂದ ಶ್ರೀ ವಿಠ್ಠಲ ಪರಸಪ್ಪ ರೇವಡಿಗಾರ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಬಾಗಲಕೋಟೆ, 
ಇವರನ್ನು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 7, 13(1(ಡಿ) ಸಹವಾಚನ 13(2)ರ ಅಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ 
ಅಭಿಯೋಜನೆಗೆ ಒಳಪಡಿಸಲು ಭ್ರಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 19(1)(ಬಿ) ರನ್ವಯ ಮಂಜೂರಾತಿಯನ್ನು ನೀಡಲು 
ಲೋಕಾಯುಕ್ತ ಪೊಲೀಸರು ಕೋರಿರುತ್ತಾರೆ. 

ಆಪಾದಿತ-। ಶ್ರೀ ಶಾಹು ಬಾಳುಬಾ ಜಾಧವ, ವಾಣಿಜ್ಯ ತೆರಿಗೆ ಪರಿವೀಕ್ಷಕರು, ಬಾಗಲಕೋಟೆ, ಇವರನ್ನು ಅಭಿಯೋಗಗೊಳಿಸಲು 
ಷ್ಟಾಚಾರ ನಿರ್ಮೂಲನಾ ಕಾಯ್ದೆ 1988ರ ಕಲಂ 19(1)(ಸಿ) ರನ್ವಯ ಮಂಜೂರಾತಿಯನ್ನು ನೀಡಲು ವಾಣಿಜ್ಯ ತೆರಿಗೆಗಳ ಆಯುಕ್ತರಿಗೆ 
ತ್ಯೇಕವಾಗಿ ಪತ್ರ ಮುಖೇನ ಕೋರಲಾಗಿದೆ ಎಂದು ತಿಳಿಸಿರುತ್ತಾರೆ. 

ತನಿಖಾ ದಾಖಲೆಗಳಾದ ಫಿರ್ಯಾದು, ಪ್ರಥಮ ವರ್ತಮಾನ ವರದಿ, ಪ್ರಾಯೋಗಿಕ ಪಂಚನಾಮೆ, ಜಪ್ತಿ ಪಂಚನಾಮೆ, ರಾಸಾಯನಿಕ 
ಪರೀಕ್ಷಕರ ವರದಿ, ಕೃತ್ಯನಡೆದ ಸ್ಥಳದ ನಕ್ಷೆ, ಆರೋಪಿತರ ಸೇವಾ ವಿವರಗಳು, ಸಾಕ್ಷಿದಾರರ ಹೇಳಿಕೆಗಳು, ಲಂಚದ ಬೇಡಿಕೆಗೆ ಸಂಬಂಧಪಟ್ಟ 
ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಇದರಿಂದಾಗಿ ಶ್ರೀ ವಿಠ್ಠಲ ಪರಸಪ್ಪ ರೇವಡಿಗಾರ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಬಾಗಲಕೋಟೆ, 
ಇವರ ಮೇಲಿನ ಆರೋಪವು ಮೇಲ್ನೋಟಕ್ಕೆ ಸಾಬೀತಾಗಿರುವುದು ಕಂಡುಬರುತ್ತದೆ. 

ಈ ಎಲ್ಲಾ ಕಾರಣಗಳಿಂದ ಆಪಾದಿತರು ಲಂಚ ನಿರೋಧ ಕಾಯ್ದೆ 1988ರ ಕಲಂ 7.13()(ಡಿ)ರ ಜೊತೆಗೆ ಓದಲಾದ ಕಲಂ 13(2)ರ 
ಅಡಿಯಲ್ಲಿ ಶಿಕ್ಷಾರ್ಹ ಅಪರಾಧವನ್ನು ಎಸಗಿರುವುದು ಮೇಲ್ನೋಟಕ್ಕೆ ಸಂಪೂರ್ಣವಾಗಿ ಮನವರಿಕೆಯಾಗಿದೆ. ಆದ್ದರಿಂದ ಇವರನ್ನು ಲಂಚ 
ನಿರೋಧ ಕಾಯ್ದೆ 7.13(1)(ಡಿ)ರ ಜೊತೆಗೆ ಓದಲಾದ ಕಲಂ 13(2)ರ ಅಡಿಯಲ್ಲಿ ಅಭಿಯೋಜನೆಗೆ ಒಳಪಡಿಸುವುದು ಅವಶ್ಯಕವೆಂದು ಸರ್ಕಾರಕ್ಕೆ 
ಮನವರಿಕೆಯಾಗಿರುತ್ತದೆ. 

ಸಕ್ಷಮ ಪ್ರಾಧಿಕಾರವಾದ ಸರ್ಕಾರವು ಆಪಾದಿತ ಅಧಿಕಾರಿಯನ್ನು ಕೆಲಸದಿಂದ ತೆಗೆದುಹಾಕುವ ಅಧಿಕಾರವನ್ನು ಹೊಂದಿರುತ್ತದೆ. 
ಆದ್ದರಿಂದ ಲಂಚ ನಿರೋಧ ಕಾಯ್ದೆ 1988ರ ಕಲಂ 19(1)(ಬಿ) ರಡಿಯಲ್ಲಿ ಆಪಾದಿತ ಅಧಿಕಾರಿಯಾದ ಶ್ರೀ ವಿಠ್ಠಲ ಪರಸಪ್ಪ ರೇವಡಿಗಾರ, ವಾಣಿಜ್ಯ 
ತೆರಿಗೆ ಸಹಾಯಕ ಆಯುಕ್ತರನ್ನು ಲಂಚ ನಿರೋಧ ಕಾಯ್ದೆ 1988ರ ಕಲಂ 7 ಮತ್ತು 13()(ಡಿ)ಜೊತೆಗೆ 13(2) ರಡಿಯಲ್ಲಿ ಅಭಿಯೋಜನೆಗೆ 
ಒಳಪಡಿಸಲು ಮಂಜೂರಾತಿ ನೀಡುವ ಅಧಿಕಾರವನ್ನು ಸರ್ಕಾರವು ಹೊಂದಿರುತ್ತದೆ. 

ಅಪರ ಪೊಲೀಸ್‌ ಮಹಾನಿರ್ದೇಶಕರು, ಕರ್ನಾಟಕ ಲೋಕಾಯುಕ್ತ, ಬೆಂಗಳೂರು, ಇವರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿ ಈ ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಆಇ 5 ವಾತೆತ 2011, ಬೆಂಗಳೂರು, ದಿನಾಂಕ : 29-03-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಮೇರೆಗೆ ಲಂಚ ನಿರೋಧಕ ಕಾಯ್ದೆ 1988ರ ಕಲಂ 19(1)(ಬಿ) ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ.ಆರ್‌. ಚಂದಶೇಖರಾರಾಧ್ಯ, ಪೀಠಾಧಿಕಾರಿ, ಆರ್ಥಿಕ ಇಲಾಖೆ, ವಾಣಿಜ್ಯ ತೆರಿಗೆ-2 ಶಾಖೆ ಆದ ನಾನು 
ಆಪಾದಿತ ಅಧಿಕಾರಿಯಾದ ಶ್ರೀ ವಿಠ್ಠಲ ಪರಸಪ್ಪ ರೇವಡಿಗಾರ, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಬಾಗಲಕೋಟೆ, ಇವರನ್ನು ಲಂಚ 
ನಿರೋಧಕ ಕಾಯ್ದೆ 1988 ಕಲಂ 7, 13(1)(ಡಿ) ಜೊತೆಯಲ್ಲಿ ಓದಲಾದ ಕಲಂ 13(2) ರಡಿಯಲ್ಲಿ ಎಸಗಿರುವ ಅಪರಾಧಕ್ಕಾಗಿ ಅಭಿಯೋಜಿಸಲು 
ಲೋಕಾಯುಕ್ತ ಪೊಲೀಸರಿಗೆ ಈ ಮೂಲಕ ಅನುಮತಿ ನೀಡಿದೆ. 

ಕರ್ನಾಟಕ ಸರ್ಕಾರದ (ವ್ಯವಹಾರ ನಿರ್ವಹಣೆ) ನಿಯಮಗಳು, 1977ರ ನಿಯಮ 18ರ ಪ್ರಕಾರ, ಈ ಆದೇಶವನ್ನು ನನ್ನ ಕಛೇರಿಯ 
ಮೊಹರು ಮತ್ತು ಸಹಿಯ ಅಡಿಯಲ್ಲಿ ದಿನಾಂಕ: 29-03-2011 ರಂದು ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಆರ್‌. ಚಂದ್ರಶೇಖರಾರಾಧ್ಯ 
ಪೀಠಾಧಿಕಾರಿ, 
ಪಿ.ಆರ್‌. 1141 ಆರ್ಥಿಕ ಇಲಾಖೆ (ವಾಣಿಜ್ಯ ತೆರಿಗೆ-2) 
ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಪಿಂಟೂ ನಾರಾಯಣ ನಾಯಕ್‌, ನಿವೃತ್ತ ಎ.ಹೆಚ್‌.ಸಿ. ಡಿ.ಎ.ಆರ್‌. ಕೊಪ್ಪಳ ಜಿಲ್ಲೆ ಇವರು ಸರ್ಕಾರಕ್ಕೆ 


ಡು 


ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
1 


4 6% 


ಓದಲಾಗಿದೆ : ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಕೊಪ್ಪಳ, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ 

(4)ಇವಿ/2008 ಓ.ಬಿ. 740/09 ದಿನಾ೦ಕ: 07-09-2009. 

2... ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ಈಶಾನ್ಯ ವಲಯ, ಗುಲ್ಬರ್ಗಾ, ಇವರ 
ಆದೇಶ ಸಂಖ್ಯೆ: ಅಪೀಲು/44/ಈವ/2009 (ಓ.ಬಿ. 30/ಈವ/2010/283) ದಿನಾಂಕ 
13-01-2010. 

3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 24-02-2010. 

4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ 
ಅಪೀಲು(2)93/2009-10 ದಿನಾ೦ಕ 04-02-2011. 

ಪ್ರಸ್ತಾವನೆ : 


ಶ್ರೀ ಪಿಂಟೂ ನಾರಾಯಣ ನಾಯ್ಕ ಇವರು ಜಿಲ್ಲಾ ಸಶಸ್ತ ಪಡೆ, ಕೊಪ್ಪಳದಲ್ಲಿ ಹೆಡ್‌ ಕಾನ್‌ಸ್ಟೇಬಲ್‌ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ 
(ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೬೭ 





ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಈ ಕೆಳಕಂಡ 
ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 

“ದಿನಾಂಕ: 08-10-2008 ರಂದು ಆರ್‌.ಪಿ.ಐ., ಡಿ.ಎ.ಆರ್‌. ಕೊಪ್ಪಳ ರವರ ಆದೇಶದ ಮೇರೆಗೆ ನಿಮ್ಮನ್ನು 

ಕೊಪ್ಪಳ ಜಿಲ್ಲಾ ನಿಸ್ತಂತು ಘಟಕಕ್ಕೆ ಸ್ಟಾಂಡ್‌ ಬೈ ಕರ್ತವ್ಯಕ್ಕಾಗಿ ಇತರ ಸಿಬ್ಬಂದಿಗಳೊಂದಿಗೆ ಕರ್ತವ್ಯ ನಿರ್ವಹಿಸಲು 

ಡಿ.ಎ.ಆರ್‌. ಕರ್ತವ್ಯ ನಿರತ ಅಧಿಕಾರಿಗಳು ನೇಮಕಮಾಡಿ ಕಳಿಸಿದ್ದು ನೀವು ದಿನಾಂಕ 19-10-2008 ರಿಂದ ನಿಸ್ತಂತು 

ಸ್ಟಾಂಡ್‌ ಬೈ ಪಾರ್ಟಿ ಕರ್ತವ್ಯದಿಂದ ಹೇಳದೇ ಕೇಳದೇ ಯಾವುದೇ ಮಾಹಿತಿಯನ್ನು ಮೇಲಾಧಿಕಾರಿಗಳಿಗೆ ತಿಳಿಸದೆ 

ಇಲ್ಲಿಯವರೆಗೂ ಕರ್ತವ್ಯಕ್ಕೆ ಗೈರುಹಾಜರಾಗಿದ್ದು ಅಲ್ಲದೇ ನೀವು ಈ ಹಿಂದೆ ಅನೇಕ ಬಾರಿ ನೇಮಿಸಿದ ಗಾರ್ಡ್‌ ಕರ್ತವ್ಯ 

ಬಂದೋಬಸ್ತ್‌ ಕರ್ತವ್ಯದಲ್ಲಿ ಮಫ್ತಿ ಧರಿಸಿಕೊಂಡು ತಿರುಗಾಡುವುದು ಮತ್ತು ಮೇಲಧಿಕಾರಿಗಳೊಂದಿಗೆ ಅಶಿಸ್ತು ಅಸಭ್ಯ 
ರೀತಿಯಿಂದ ವರ್ತಿಸುವುದು, ಕರ್ತವ್ಯಕ್ಕೆ ಮದ್ಯಪಾನ ಮಾಡಿ ಬರುವುದು, ಪ್ರಸ್ತುತ 2008ನೇ ಸಾಲಿನಲ್ಲಿ 87 ದಿವಸ 

ಕರ್ತವ್ಯಕ್ಕೆ ಅನಧಿಕೃತವಾಗಿ ಗೈರುಹಾಜರಾಗಿ ಬೇಜವಾಬ್ದಾರಿತನ ಮಾಡಿದ್ದು ಇದೆ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎ೦ದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಕೊಪ್ಪಳ, ಇವರು 
ಮೇಲೆ ಕ್ರಮ ಸಂಖ್ಯೆ: (0 ರಲ್ಲಿ ಓದಲಾದ ದಿನಾಂಕ: 07-09-2009ರ ಆದೇಶದಲ್ಲಿ ಅರ್ಜಿದಾರರನ್ನು ಸೇವೆಯಿಂದ ಕಡ್ಡಾಯ 
ನಿವೃತ್ತಿಗೊಳಿಸಲಾಗಿದೆ. ದಿನಾಂಕ 19-10-2008 ರಿಂದ 14-04-2009 ರವರೆಗೆ ಒಟ್ಟು 178 ದಿನಗಳ ಅನಧಿಕೃತ ಗೈರುಹಾಜರಾದ ಅವಧಿಯನ್ನು 
ಕೆ.ಸಿ.ಎಸ್‌. ನಿಯಮ 106(ಎ) ಪ್ರಕಾರ ವೇತನ ರಹಿತ ರಜೆ ಎಂದು ಪರಿಗಣಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ 
ನಿರೀಕ್ಷಕರು, ಈಶಾನ್ಯ ವಲಯ, ಇವರು ಮೇಲೆ ಕ್ರಮ ಸಂಖ್ಯೆ (2)ರಲ್ಲಿ ಓದಲಾದ ದಿನಾಂಕ 
13-01-2010ರ ಆದೇಶದಲ್ಲಿ ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಠರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನು, ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಯಾವುದೇ ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಕರ್ತವ್ಯಕ್ಕೆ ಅನಧಿಕೃತವಾಗಿ 
ಗೈರುಹಾಜರಾಗಿ ಅತೀವ ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು 
ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಬ 45 ಹೊಸಿಅ 2010 ಬೆಂಗಳೂರು, ದಿನಾಂಕ : 19-04-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಪಿಂಟೂ ನಾರಾಯಣ ನಾಯಕ್‌, ನಿವೃತ್ತ ಎ.ಹೆಚ್‌.ಸಿ. ಡಿ.ಎ.ಆರ್‌. ಕೊಪ್ಪಳ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1142 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎಸ್‌. ರಾಘವೇಂದ್ರ, ಪಿ.ಎಸ್‌.ಐ, ಕಾರವಾರ ಟೌನ್‌ ಪೊಲೀಸ್‌ ಠಾಣೆ, ಕಾರವಾರ ಜಿಲ್ಲೆ, ಇವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಕಾರವಾರ, ಇವರ ಆದೇಶ ಸಂಖ್ಯೆ: 
ಸಿಬಂದಿ (2)ಪಿಆರ್‌/33/09 (ಓ.ಬಿ. 701/2009) ದಿನಾಂಕ: 23-10-2009. 


2. ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್‌ಸ್ಪೆಕ್ಟರ್‌ ಜನರಲ್‌ ಆಫ್‌ ಪೊಲೀಸ್‌ ಪಶ್ಚಿಮ ವಲಯ, 
ಮಂಗಳೂರು, ಇವರ ಆದೇಶ ಸಂಖ್ಯೆ: ಸಿಬ್ಬಂದಿ 3/ಮೇಲ್ಮನವಿ/01/ಪ.ವ/2010 
ದಿನಾಂಕ 14-04-2010. 

3. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 30-08-2010. 

4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 


ಶೆ 
ಅಪೀಲು(2)53/2010-11 ದಿನಾ೦ಕ 19-10-2010. 


ಶ್ರೀ ಎಸ್‌. ರಾಘವೇಂದ್ರ, ಪಿ.ಎಸ್‌.ಐ. ಕಾರವಾರ ಟೌನ್‌ ಪೊಲೀಸ್‌ ಠಾಣೆ, ಇವರು (ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತನ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ 
ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


೧೯೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





“ಶ್ರೀ ರಾಘವೇಂದ್ರ ಎಸ್‌. ಆದ ನೀವು ಕಾರವಾರ ನಗರ ಪೊಲೀಸ್‌ ಠಾಣೆಯಲ್ಲಿ ಕಾನೂನು ಮತ್ತು 
ಸುವ್ಯವಸ್ಥೆಯ ಪಿ.ಎಸ್‌.ಐ. ಆಗಿ ಕರ್ತವ್ಯ ನಿರ್ವಹಿಸುತ್ತಿರುವಿರಿ. ದಿನಾಂಕ 22-07-2009 ರಂದು ಕಾರವಾರ ನಗರದಲ್ಲಿ 

ಓ.ಸಿ. ಮಟಕಾ, ಅಮೃತ ಹೋಟೆಲ್‌ ಎದುರು ರಸ್ತೆಯ ಐ.ಸಿ.ಐ.ಸಿ.ಐ. ಬ್ಯಾಂಕಿನ ಎದುರುಗಡೆ ನಡೆಯುತ್ತಿರುವ ಬಗ್ಗೆ 

ಸುಳಿವು ದೊರೆತಂತೆ ಪಿ.ಐ. ಡಿ.ಸಿ.ಐ.ಬಿ. ಕಾರವಾರರವರು ದಾಳಿ ನಡೆಸಿ ಮೂವರನ್ನು ದಸ್ತಗಿರಿ ಮಾಡಿರುತ್ತಾರೆ ಮತ್ತು 

ರೂ. 3820-00 ನಗದು ಹಣ ಮತ್ತು ಓಸಿ, ಆಟದ ಪರಿಕರಗಳನ್ನು ವಶಪಡಿಸಿಕೊಂಡಿರುತ್ತಾರೆ. ನೀವು ಒಬ್ಬ 

ಜವಾಬ್ದಾರಿಯುತ ಪೊಲೀಸ್‌ ಅಧಿಕಾರಿಯಾಗಿ, ನಿಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಮಟ್ಕಾ ಜೂಜಾಟ ನಡೆಯುತ್ತಿದ್ದರೂ ನೀವು 

ಯಾವುದೇ ಕ್ರಮಕೈಗೊಳ್ಳದೇ ತಟಸ್ಥರಾಗಿದ್ದು ಕರ್ತವ್ಯದಲ್ಲಿ ತೀವ್ರ ರೀತಿಯ ನಿರ್ಲಕ್ಷತನ ಹಾಗೂ ಬೇಜವಾಬ್ದಾರಿತನ 

ತೋರಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ 
ಅಧೀಕ್ಷಕರು, ಕಾರವಾರ, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 23-10-2009ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ 
ವಾರ್ಷಿಕ ವೇತನ ಬಡ್ತಿಯನ್ನು 6 ತಿಂಗಳ ಕಾಲ ತದನಂತರದ ವಾರ್ಷಿಕ ವೇತನ ಬಡಿಗಳಿಗೆ ಧಕ್ಕೆಯಾಗದಂತೆ ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಇನ್‌ಸ್ಪೆಕ್ಟರ್‌ ಜನರಲ್‌ 
ಆಫ್‌ ಪೊಲೀಸ್‌ ಪಶ್ಚಿಮ ವಲಯ, ಮಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ 14-04-2010ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಠರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನು ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ 
ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಳ 140 ಪೊಸಿಅ 2010 ಬೆಂಗಳೂರು, ದಿನಾಂಕ : 19-04-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್‌. ರಾಘವೇಂದ್ರ, ಪಿ.ಎಸ್‌.ಐ. ಕಾರವಾರ ಟೌನ್‌ ಪೊಲೀಸ್‌ ಠಾಣೆ, ಕಾರವಾರ ಜಿಲ್ಲೆ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ ಪರಿಷ್ಠರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1143 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎ. ಕೃಷ್ಣಪ್ಪ, ಎ.ಎಸ್‌.ಐ. ನಾಯಕನಹಟ್ಟಿ ಪೊಲೀಸ್‌ ಠಾಣೆ, ಚಿತ್ರದುರ್ಗ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಪ 


೨ 


ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ 1 ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಚಿತ್ರದುರ್ಗ, ಇವರ ಆದೇಶ ಸಂಖ್ಯೆ 

ಸಿಬ್ಬಂದಿ (2)ಪಿಆರ್‌/160/2009 (ಓ.ಬಿ.ನಂ. 481/2009-10) ದಿನಾಂಕ: 17-11-2009. 
ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು. ಪೂರ್ವ ವಲಯ, ದಾವಣಗೆರೆ, 
ಇವರ ಆದೇಶ ಸಂಖ್ಯೆ: 54/ಅಪೀಲು/ಸಿಬ್ಬಂದಿ-2/09-10 (ಓ.ಬಿ. 46/2010-11) 
ದಿನಾಂಕ 28-04-2010. 

.. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 23-06-2010. 

4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)35/2010-11 ದಿನಾಂಕ 27-01-2011. 

ಪ್ರಸ್ತಾವನೆ : 


ಶ್ರೀ ಎ. ಕೃಷ್ಣಪ್ಪ ಎ.ಎಸ್‌.ಐ, ನಾಯಕನಹಟ್ಟಿ ಪೊಲೀಸ್‌ ಠಾಣೆ, ಚಿತ್ರದುರ್ಗ ಜಿಲ್ಲೆ, ಇವರು (ಇನ್ನು ಮುಂದೆ ಅರ್ಜಿದಾರರೆಂದು 
ಕರೆಯಲ್ಪಡುವ) ಕರ್ತವ್ಯದಲ್ಲಿ ಘೋರ ನಿರ್ಲಕ್ಷತೆ ಮತ್ತು ಅತೀವ ಬೇಜವಾಬ್ದಾರಿತನ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 
“ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಒಬ್ಬ ಜವಾಬ್ದಾರಿಯುತ ಪೊಲೀಸ್‌ ಅಧಿಕಾರಿಯಾಗಿ 
ದಿನಾಂಕ: 28-08-2009 ರಂದು ಠಾಣೆಯ ಪ್ರಭಾರದಲ್ಲಿರುವಾಗ ಜಗಳೂರು ಸರ್ಕಾರಿ ಆಸ್ಪತ್ರೆಯಿಂದ ಮೆಮೋ 
ಸ್ವೀಕರಿಸಿ ಆಸ್ಪತ್ರೆಗೆ ಭೇಟಿ ನೀಡಿ ಒಳರೋಗಿಯಾಗಿ ದಾಖಲಾದ ಮಹಿಳೆ ಕರಿಯಮ್ಮ ಇವರು ಗಲಾಟೆಯಲ್ಲಿ 
ಗಾಯಗೊಂಡಿದ್ದು ಸದರಿಯವರಿಂದ ಕಾಗ್ನಿಜಬಲ್‌ ದೂರನ್ನು ಸ್ವೀಕರಿಸಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ 
ಕೈಗೊಳ್ಳದೆ ರಕ್ತ ಗಾಯವಾಗಿದ್ದನ್ನು ಪರಿಶೀಲಿಸಿಯೂ ಸಹ ನೊಂದ ಮಹಿಳೆಯಿಂದ (ನಾನ್‌ಕಾಗ್ನಿಜಬಲ್‌) 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೬೯ 





ಎನ್‌.ಸಿ. ದೂರನ್ನು ಸ್ವೀಕರಿಸಿ ಕರ್ತವ್ಯದಲ್ಲಿ ಘೋರ ನಿರ್ಲಕ್ಷತೆ ಮತ್ತು ಅತೀವ ಬೇಜವಾಬ್ದಾರಿತನ ಪ್ರದರ್ಶಿಸಿದ 
ಬಗ್ಗೆ” 

ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ 
ಅಧೀಕ್ಷಕರು, ಚಿತ್ರದುರ್ಗ, ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ: 17-11-2009ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ 
ವಾರ್ಷಿಕ ವೇತನ ಬಡ್ತಿಯನ್ನು ಭವಿಷ್ಯದ ಬಡ್ತಿಗೆ ಪರಿಣಾಮ ಬೀರದಂತೆ (ಫಂಣುತಿಣಣ ಜಜಿಜಿಜಛಿಣುಟಿರಿ) ಆರು ತಿಂಗಳ ಕಾಲ 
ಮುಂದೂಡಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ 
ನಿರೀಕ್ಷಕರು, ಪೂರ್ವ ವಲಯ, ದಾವಣಗೆರೆ, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ 28-04-2010ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ, ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ ಯಾವುದೇ 
ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ ಹಾಗೂ 
ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ 
ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಳ 118 ಹೊಸಿಅ 2010 ಬೆಂಗಳೂರು, ದಿನಾಂಕ : 19-04-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಟನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎ. ಕೃಷ್ಣಪ್ಪ ಎ.ಎಸ್‌.ಐ.. ನಾಯಕನಹಟ್ಟಿ ಪೊಲೀಸ್‌ ಠಾಣೆ, ಚಿತ್ರದುರ್ಗ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 


(€ 


2 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1144 ಒಳಾಡಳಿತ ಇಲಾಖೆ (ಹೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 


ವಿಷಯ : ಶ್ರೀ ಹೆಚ್‌.ಟಿ. ಜಯರಾಮಯ್ಯ, ಪೊಲೀಸ್‌ ಇನ್‌ಸ್ಲೆಕ್ಟರ್‌, ಪ್ರಧಾನ ಕಛೇರಿ, ಬೆಂಗಳೂರು, ಇವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1 ಶಿಸ್ತು ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಆಯುಕ್ತರು, ಬೆಂಗಳೂರು ನಗರ, ಇವರ ಆದೇಶ ಸಂಖ್ಯೆ: 


25/ಡಿಇ-1/ಆರ್‌6/2008 ದಿನಾಂಕ: 15-12-2009. 
ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ.ಜಿ. ಮತ್ತು ಐ.ಜಿ.ಪಿ. ಬೆಂಗಳೂರು, ಇವರ ಆದೇಶ ಸಂಖ್ಯೆ: 
ಸಿಬಿ(8)138/2009-10 ದಿನಾ೦ಕ 03-05-2010. 
.. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 17-06-2010. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಸಿಬಿ(8)138/2009-10 ದಿನಾ೦ಕ 30-08-2010. 
ಪ್ರಸ್ತಾವನೆ : 
ಶ್ರೀ ಹೆಚ್‌.ಟಿ. ಜಯರಾಮಯ್ಯ, ಪೊಲೀಸ್‌ ಇನ್‌ಸ್ಪೆಕ್ಟರ್‌, ಪ್ರಧಾನ ಕಛೇರಿ, ಬೆಂಗಳೂರು, ಇವರು ಬೆಂಗಳೂರಿನ ನಂದಿನಿ ಲೇಔಟ್‌ 
ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತನ ಹಾಗೂ 
ಬೇಜವಾಬ್ದಾರಿತನ ಹಾಗೂ ಅಧಿಕಾರ ದುರುಪಯೋಗಪಡಿಸಿಕೊಂಡ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು 
ನಡವಳಿ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ ವಿಚಾರಣೆಗೆ ಆದೇಶಿಸಿ, ಕೆಳಕಂಡ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 


ದೋಷಾರೋಪಣೆ: 

“ಶ್ರೀ ಹೆಚ್‌.ಟಿ. ಜಯರಾಮಯ್ಯ, ಪಿ.ಐ. ನಂದಿನಿ ಬಡಾವಣೆ ಪೊಲೀಸ್‌ ಠಾಣೆ, ಓ.ಓ.ಡಿ. ನಗರ ವಿಶೇಷ 
ಶಾಖೆ, ಬೆಂಗಳೂರು ನಗರ ಆದ ನೀವು ಈ ಹಿಂದೆ ನಂದಿನಿ ಬಡಾವಣೆ ಪೊಲೀಸ್‌ ಠಾಣೆಯಲ್ಲಿ ಪೊಲೀಸ್‌ 
ಇನ್‌ಸ್ಪೆಕ್ಟರ್‌ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅವಧಿಯಲ್ಲಿ ಹಿಂದಿನ ಠಾಣಾಧಿಕಾರಿಗಳು ಕ್ರಿಮಿನಲ್‌ ಮೊಕದ್ದಮೆಯಲ್ಲಿ 
ವಶಪಡಿಸಿಕೊಂಡಿದ್ದ ಮಾಲುಗಳು ಕಾಣೆಯಾಗಲು ಕಾರಣರಾಗಿರುತ್ತೀರಿ ಹಾಗೂ ನಂದಿನಿ ಬಡಾವಣೆ ಪೊಲೀಸ್‌ 
ಠಾಣೆಯ ಮೊಕದ್ದಮೆ ಸಂಖ್ಯೆ: 3/05 ಕಲಂ 392 ಐಪಿಸಿ ಪ್ರಕರಣದಲ್ಲಿ ವಶಪಡಿಸಿಕೊಂಡಿದ್ದ ಆಟೋರಿಕ್ಷಾ ಸಂಖ್ಯೆ: 
ಕೆಎ. 02 6067 ಇದು ವಿವಾದಿತ ಲಾರಿ ರಿಜಿಸ್ಟ್ರೇಷನ್‌ ನಂಬರ್‌ ಹೊಂದಿದ್ದು ನಿಜವಾದ ವಾಹನ 
ಮಾಲೀಕರಲ್ಲದವರಿಗೆ ವಾಹನವನ್ನು ಬಿಡುಗಡೆ ಮಾಡಿರುತ್ತೀರಿ. ದಿನಾಂಕ: 06-05-2008 ರಂದು ನಂದಿನಿ ಬಡಾವಣೆ 
ಪೊಲೀಸ್‌ ಠಾಣೆಯ ಕಟ್ಟಡ ಹಾಗೂ ಕಾಂಪೌಂಡನ್ನು ಠಾಣೆಯ ಪಕ್ಕದ ನಿವೇಶನದವರು ಅತಿಕ್ರಮ ಪ್ರವೇಶ ಮಾಡಿ 
ಜೆ.ಸಿ.ಬಿ. ಮೂಲಕ ಬೀಳಿಸಿ ಠಾಣೆಯ ಕಾಂಪೌಂಡ್‌ನಲ್ಲಿದ್ದ ತೆಂಗಿನ ಮರವನ್ನು ಹಾಗೂ ಹೂತೋಟವನ್ನು 


೧೯೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ನಾಶಪಡಿಸಿದ್ದರೂ ಸಹ ಅದನ್ನು ತಡೆಯದೆ ಮೇಲಧಿಕಾರಿಗಳಿಗೆ ಈ ವಿಷಯವನ್ನು ತಿಳಿಸದೆ ಒಬ್ಬ ಜವಾಬ್ದಾರಿಯುತ 

ಠಾಣಾಧಿಕಾರಿಯಾದ ನೀವು ನಿಮ್ಮ ಕರ್ತವ್ಯದಲ್ಲಿ ತೀವ್ರ ನಿರ್ಲಕ್ಷತೆ ಬೇಜವಾಬ್ದಾರಿತನ ಹಾಗೂ ಅಧಿಕಾರ 

ದುರುಪಯೋಗ ಪಡಿಸಿಕೊಂಡಿರುತ್ತೀರಿ.” 

ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಇವರ ಮೇಲಿನ ಎರಡು ಆರೋಪಗಳು 
ಸಾಬೀತಾಗಿರುತ್ತದೆ ಎಂದು ಸಲ್ಲಿಸಿದ ವರದಿ ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ 
ಪೊಲೀಸ್‌ ಆಯುಕ್ತರು, ಬೆಂಗಳೂರು ನಗರ, ಇವರು ಮೇಲೆ ಕ್ರಮ ಸಂಖ್ಯೆ: (1ರಲ್ಲಿ ಓದಲಾದ ದಿನಾಂಕ: 15-12-2009ರ ಆದೇಶದಲ್ಲಿ 
ಅರ್ಜಿದಾರರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸೇವೆಯಿಂದ ವಜಾಗೊಳಿಸಲಾಗಿದೆ. 

ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಡಿ.ಜಿ. ಮತ್ತು 
ಐ.ಜಿ.ಪಿ. ಬೆಂಗಳೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ 03-05-2010ರ ಆದೇಶದಲ್ಲಿ ಶಿಸ್ತು ಪ್ರಾಧಿಕಾರದ 
ಆದೇಶವನ್ನು ಭಾಗಶಃ ಮಾರ್ಪಡಿಸಿ ಇವರನ್ನು ಸೇವೆಗೆ ಪುನರ್‌ ನೇಮಕ ಮಾಡಿ ಇವರ ವೇತನವನ್ನು ಇವರು ಹೊಂದಿದ್ದ ಹುದ್ದೆಯ ಕಾಲಿಕ 
ವೇತನ ಶ್ರೇಣಿಯಲ್ಲಿ ಕನಿಷ್ಠ ಹಂತಕ್ಕೆ ಮೂರು ವರ್ಷಗಳ ಕಾಲ ಸಂಚಿತ ಪರಿಣಾಮವಾಗಿ ಇಳಿಸಲಾಗಿದೆ. ಶಿಕ್ಷಾವಧಿಯಲ್ಲಿ ಯಾವುದೇ ವೇತನ 
ಬಡ್ತಿ/ಪದೋನ್ನತಿಗಳಿಗೆ ಅರ್ಹರಿರುವುದಿಲ್ಲ ಹಾಗೂ ಸೇವೆಯಿಂದ ಹೊರಗುಳಿದ ಅವಧಿಯನ್ನು ಅಭ - ಓಠಟಿ ಎಂದು ಪರಿಗಣಿಸಲಾಗಿದೆ. ಇವರು 
ಸೇವೆಗೆ ಪುನರ್‌ ನೇಮಕ ಹೊಂದಿದ ದಿನಾಂಕದಿಂದ ಶಿಕ್ಷೆಯು ಜಾರಿಗೆ ಬರುತ್ತದೆ. ದಂಡನಾವಧಿ ಪೂರ್ಣಗೊಂಡ ನಂತರ ದಂಡನಾಧಿಯ 
ಪೂರ್ವದಲ್ಲಿ ಪಡೆಯುತ್ತಿದ್ದ ಮೂಲ ವೇತನದಿಂದ ಮುಂದಿನ ವಾರ್ಷಿಕ ವೇತನ ಬಡ್ತಿಗಳಿಗೆ ಅರ್ಹರಾಗಿರುತ್ತಾರೆಂದು ಆದೇಶಿಸಲಾಗಿದೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ ಇಲಾಖಾ ವಿಚಾರಣೆ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಠರಣ ಮೇಲ್ಮನವಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಬೇಜವಾಬ್ದಾರಿತನ ಹಾಗೂ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ 
ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಳ 113 ಹೊಸಿಅ 2010 ಬೆಂಗಳೂರು, ದಿನಾಂಕ : 19-04-2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಟನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಹೆಚ್‌.ಟಿ. ಜಯರಾಮಯ್ಯ, ಪೊಲೀಸ್‌ ಇನ್‌ಸ್ಪೆಕ್ಟರ್‌, ಪ್ರಧಾನ ಕಛೇರಿ, ಬೆ೦ಗಳೂರು, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1145 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಬಿ.ಎಂ. ಶ್ರೀನಿವಾಸ, ಪಿ.ಎಸ್‌.ಐ. ಯಳಂದೂರು ಪೊಲೀಸ್‌ ಠಾಣೆ, ಚಾಮರಾಜನಗರ ಜಿಲ್ಲೆ, ಇವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಪರಿಷ್ಕರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
ಓದಲಾಗಿದೆ : 1. ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಮೈಸೂರು ಜಿಲ್ಲೆ, ಇವರ ಆದೇಶ 
ಸಂಖ್ಯೆ: ಶಿಕ್ಷೆ83/2009 ಓ.ಬಿ. 31/2010 ದಿನಾಂಕ: 23-01-2010. 
2... ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, 
ಇವರ ಆದೇಶ ಸಂಖ್ಯೆ: ಅಪೀಲು(14)/2010-11 ಓ.ಬಿ. 19/2010-11 ದಿನಾ೦ಕ 29-06-2010. 
ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾಂಕ: 06-09-2010. 
4... ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)56/2010-11 ದಿನಾ೦ಕ 26-11-2010. 


(€ 


ಪ್ರಸ್ತಾವನೆ : 
ಶ್ರೀ ಬಿ.ಎಂ. ಶ್ರೀನಿವಾಸ, ಪಿ.ಎಸ್‌.ಐ. ಇವರು ಬದನವಾಳು ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ 
ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಬೇಜವಾಬ್ದಾರಿತನ ಹಾಗೂ ನಿರ್ಲಕ್ಷತೆ ಪ್ರದರ್ಶಿಸಿದ ಕಾರಣದ ಮೇಲೆ ಇವರ ವಿರುದ್ಧ ಕರ್ನಾಟಕ 
ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 7 ರಡಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 
“ನೀವು ಡಿ.ಎಸ್‌.ಪಿ, ನಂಜನಗೂಡು ಉಪ ವಿಭಾಗ ರವರು ದಿನಾಂಕ 11-07-2009 ಮತ್ತು 
12-07-2009 ರಂದು ಬದನವಾಳು ಠಾಣೆಯ ಸಮೀಕ್ಷೆಯನ್ನು ನಡೆಸಿ ದಿನಾಂಕ 
16-07-2009 ರಂದು ಕಳುಹಿಸಿದ ಸಮೀಕ್ಷಣಾ ಟಿಪ್ಪಣಿಗೆ ಪಾಲನಾ ವರದಿ ಸಲ್ಲಿಸದೇ ಇರುವುದರ ಮೂಲಕ 
ಕರ್ತವ್ಯದಲ್ಲಿ ಬೇಜವಾಬ್ದಾರಿ ಹಾಗೂ ನಿರ್ಲಕ್ಷತೆ ಪ್ರದರ್ಶಿಸಿ ಕರ್ತವ್ಯ ಲೋಪವೆಸಗಿರುವ ಬಗ್ಗೆ.” 
ಮೇಲ್ಕಂಡ ಆರೋಪದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ 
ಅಧೀಕ್ಷಕರು, ಮೈಸೂರು ಜಿಲ್ಲೆ, ಇವರು ಮೇಲೆ ಕ್ರಮ ಸಂಖ್ಯೆ: (1ರಲ್ಲಿ ಓದಲಾದ ದಿನಾಂಕ: 23-01-2010ರ ಆದೇಶದಲ್ಲಿ ಅರ್ಜಿದಾರರ ಮುಂದಿನ 
ವೇತನ ಬಡ್ತಿಯನ್ನು ತದನಂತರದ ವೇತನ ಬಡ್ತಿಗಳಿಗೆ ಪರಿಣಾಮ ಬೀರದಂತೆ ಮೂರು ತಿಂಗಳ ಕಾಲ ಮುಂದೂಡಲಾಗಿದೆ. 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೭೧ 





ದು 


ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ 29-06-2010ರ ಆದೇಶದಲ್ಲಿ 
ಮೇಲ್ಮನವಿಯನ್ನು ತಿರಸ್ಕರಿಸಿರುತ್ತಾರೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ ದಾಖಲೆಗಳೊಂದಿಗೆ ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ ಅರ್ಜಿಯಲ್ಲಿ 
ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, 
ನಿರ್ಲಕ್ಷತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ 
ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕ೦ಡು ಬರುತ್ತಿಲ್ಲವಾದ್ದರಿ೦ದ ಸರ್ಕಾರವು ಈ ಕೆಳಕ೦ಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಳ 144 ಹೊಸಿಅ 2010 ಬೆಂಗಳೂರು, ದಿನಾಂಕ : 19-04-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಟನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 

ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಬಿ.ಎಂ. ಶ್ರೀನಿವಾಸ, ಪಿ.ಎಸ್‌.ಐ. ಯಳಂದೂರು ಪೊಲೀಸ್‌ ಠಾಣೆ, ಚಾಮರಾಜನಗರ ಜಿಲ್ಲೆ, ಇವರು 


ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ 


ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1146 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ಒಳಾಡಳಿತ ಸಚಿವಾಲಯ 
ವಿಷಯ : ಶ್ರೀ ಎನ್‌. ಶ್ರೀನಿವಾಸ, ಸಿಪಿಸಿ, ನಾಗಮ೦ಗಲ ಗ್ರಾಮಾ೦ತರ ಪೊಲೀಸ್‌ ಠಾಣೆ, ಮಂಡ್ಯ ಜಿಲ್ಲೆ, ಇವರು ಸರ್ಕಾರಕ್ಕೆ 
ಸಲ್ಲಿಸಿರುವ ಪರಿಷ್ಠರಣ ಮೇಲ್ಮನವಿ ಅರ್ಜಿ ಕುರಿತು ಅಂತಿಮ ಆದೇಶ. 
1 ಶಿಸ್ತು ಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಮಂಡ್ಯ ಜಿಲ್ಲೆ ಇವರ ಆದೇಶ ಸಂಖ್ಯೆ: 
ಸಿಬ್ಬಂದಿ(2)ಡಿಇ/27/2008-09 (ಓ.ಬಿ. 352/2009-10) ದಿನಾ೦ಕ: 06-02-2010. 
ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರ 
ಆದೇಶ ಸಂಖ್ಯೆ: ಅಪೀಲು/02/2010-11 (ಓ.ಬಿ. 16/2010-11) ದಿನಾಂಕ 28-06-2010. 
. ಅರ್ಜಿದಾರರ ಪರಿಷ್ಕರಣ ಮೇಲ್ಮನವಿ ಅರ್ಜಿ ದಿನಾ೦ಕ: 29-07-2010. 
4. ಮಹಾ ನಿರ್ದೇಶಕರು ಮತ್ತು ಆರಕ್ಷಕ ಮಹಾ ನಿರೀಕ್ಷಕರು, ಬೆಂಗಳೂರು, ಇವರ ಪತ್ರ ಸಂಖ್ಯೆ: 
ಅಪೀಲು(2)45/2010-11 ದಿನಾ೦ಕ 12-10-2010. 
ಪ್ರಸ್ತಾವನೆ : 
ಶ್ರೀ ಎನ್‌. ಶ್ರೀನಿವಾಸ, ಸಿಪಿಸಿ, ನಾಗಮಂಗಲ ಪೊಲೀಸ್‌ ಠಾಣೆ, ಇವರು ಈ ಹಿಂದೆ ಕೆ.ಆರ್‌.ಪೇಟೆ ಗ್ರಾಮಾಂತರ ಪೊಲೀಸ್‌ 
ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ (ಇನ್ನು ಮುಂದೆ ಅರ್ಜಿದಾರರೆಂದು ಕರೆಯಲ್ಪಡುವ) ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ, ಬೇಜವಾಬ್ದಾರಿತನ 
ತೋರಿಸಿದ ಕಾರಣದ ಮೇಲೆ ಇವರ ಎರುದ್ಧ ಕರ್ನಾಟಕ ರಾಜ್ಯ ಪೊಲೀಸ್‌ (ಶಿಸ್ತು ನಡವಳಿ) ನಿಯಮಗಳು 1965ರ ನಿಯಮ 6 ರಡಿ ಇಲಾಖಾ 
ವಿಚಾರಣೆಗೆ ಆದೇಶಿಸಿ ಈ ಕೆಳಕಂಡಂತೆ ದೋಷಾರೋಪಣೆಯನ್ನು ಹೊರಿಸಲಾಗಿದೆ. 
ದೋಷಾರೋಪಣೆ: 
“ಶ್ರೀ ಎನ್‌. ಶ್ರೀನಿವಾಸ, ಸಿಪಿಸಿ-688 ಹಾಲಿ ನಾಗಮಂಗಲ ಗ್ರಾಮಾಂತರ ಪೊಲೀಸ್‌ ಠಾಣೆ ಆದ ನೀವು 
ಕೆ.ಆರ್‌.ಪೇಟೆ ಗ್ರಾಮಾಂತರ ಪೊಲೀಸ್‌ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ದಿನಾಂಕ 29-01-2009 ಮತ್ತು 
30-01-2009 ರಂದು ಎರಡು ದಿವಸ ಆಕಸ್ಮಿಕ ರಜೆ ಪಡೆದುಕೊಂಡು ಹೋಗಿದ್ದು, ನೀವು ದಿನಾಂಕ 29-01-2009 
ರಂದು ರಾತ್ರಿ ಸುಮಾರು 7-30 ಗಂಟೆ ಸಮಯದಲ್ಲಿ ಕೆ.ಆರ್‌.ಪೇಟೆ ಟೌನ್‌ ಮುಖಾಂತರ ರಸ್ತೆಯಲ್ಲಿ ಹೋಗುತ್ತಿದ್ದ 
ನಂ: ಕೆಎ 52-2592ರ ಮರಳು ಲಾರಿಯನ್ನು ತಡೆದು ನಿಲ್ಲಿಸಿ ಲಾರಿ ಚಾಲಕನಿಂದ ರೂ. 100-00 ಗಳನ್ನು 
ಕೊಡಬೇಕೆಂದು ಒತ್ತಾಯ ಮಾಡುತ್ತಿದ್ದಾಗ, ಲಾರಿ ಚಾಲಕ ತನ್ನ ಬಳಿ ಹಣವಿಲ್ಲವೆಂದು ಲಾರಿ ಮಾಲೀಕರೊಂದಿಗೆ 
ಮಾತನಾಡುವಂತೆ ತನ್ನ ಮೊಬೈಲ್‌ ಫೋನನ್ನು ನಿಮಗೆ ಕೊಟ್ಟಾಗ ನೀವು ಲಾರಿ ಚಾಲಕನ ಫೋನನ್ನು ಕೆಳಕ್ಕೆ ಬಿಸಾಕಿ 
ಹೊಡೆದು ಹಾಕಿದ ವಿಚಾರದಲ್ಲಿ ಲಾರಿ ಚಾಲಕನಿಗೂ ನಿಮಗೂ ಜಗಳ ಉಂಟಾಗಿ ಸಾರ್ವಜನಿಕರು ಈ ವಿಚಾರದಲ್ಲಿ 
ಗುಂಪು ಸೇರಿ ನಿಮ್ಮೊಂದಿಗೆ ವಾಗ್ವಾದಕ್ಕಿಳಿದು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸಿ ರಸ್ತೆ ಸಂಚಾರ ಅಸ್ತವ್ಯಸ್ಥವಾಗಿ ಕಾನೂನು 
ಸುವ್ಯವಸ್ಥೆಗೆ ಭಂಗ ಉಂಟಾಗಲು ನೀವು ಕಾರಣರಾಗಿದ್ದು ಹಾಗೂ ಪೊಲೀಸ್‌ ಇಲಾಖೆಗೆ ಅಗೌರವ ಬರುವಂತೆ 
ನಡೆದುಕೊಂಡು ಕರ್ತವ್ಯದಲ್ಲಿ ಅತೀವ ನಿರ್ಲಕ್ಷತೆ ಬೇಜವಾಬ್ದಾರಿತನ ಅಸಡ್ಡೆಯನ್ನು ತೋರಿಸಿರುತ್ತೀರಿ.” 
ಮೇಲ್ಕಂಡ ಆರೋಪದ ಮೇಲೆ ಇಲಾಖಾ ವಿಚಾರಣೆ ನಡೆಸಿ, ವಿಚಾರಣಾಧಿಕಾರಿಗಳು ಆರೋಪ ಸಾಬೀತಾಗಿದೆ ಎ೦ದು ಸಲ್ಲಿಸಿದ ವರದಿ 
ಆಧಾರದ ಮೇಲೆ ಅರ್ಜಿದಾರರ ಸಮಜಾಯಿಷಿ ಪಡೆದು ಅದನ್ನೊಪ್ಪದ ಶಿಸ್ತುಪ್ರಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್‌ ಅಧೀಕ್ಷಕರು, ಮಂಡ್ಯ ಜಿಲ್ಲೆ, 
ಇವರು ಮೇಲೆ ಕ್ರಮ ಸಂಖ್ಯೆ: (1) ರಲ್ಲಿ ಓದಲಾದ ದಿನಾಂಕ 06-02-2010ರ ಆದೇಶದಲ್ಲಿ ಅರ್ಜಿದಾರರ ವೇತನವನ್ನು ಪಿ.ಸಿ. ಹುದ್ದೆಯ ಕನಿಷ್ಠ 
ವೇತನಕ್ಕೆ 5 ವರ್ಷಗಳ ಕಾಲ ಸಂಚಿತ ಪರಿಣಾಮ ಬೀರುವಂತೆ ಇಳಿಸಲಾಗಿದೆ. ದಿನಾಂಕ 07-02-2009 ರಿಂದ 16-03-2009 ರ ವರೆಗಿನ 
ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 


೧೯೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಈ ಆದೇಶದ ವಿರುದ್ಧ ಸಲ್ಲಿಸಿದ ಅರ್ಜಿದಾರರ ಮೇಲ್ಮನವಿಯನ್ನು ಪರಿಶೀಲಿಸಿದ ಮೇಲ್ಮನವಿ ಪ್ರಾಧಿಕಾರಿ ಹಾಗೂ ಪೊಲೀಸ್‌ ಮಹಾ 
ನಿರೀಕ್ಷಕರು, ದಕ್ಷಿಣ ವಲಯ, ಮೈಸೂರು, ಇವರು ಶಿಸ್ತು ಪ್ರಾಧಿಕಾರದ ದಂಡನಾದೇಶವನ್ನು ಮೇಲೆ ಕ್ರಮ ಸಂಖ್ಯೆ: (2)ರಲ್ಲಿ ಓದಲಾದ ದಿನಾಂಕ 
28-06-2010ರ ಆದೇಶದಲ್ಲಿ ಭಾಗಶಃ ಮಾರ್ಪಡಿಸಿ ಇವರ ವೇತನವನ್ನು ಪಿ.ಸಿ. ಹುದ್ದೆಯ ಕನಿಷ್ಠ ವೇತನಕ್ಕೆ 3 ವರ್ಷಗಳ ಕಾಲ ನಂತರದ 
ವಾರ್ಷಿಕ ವೇತನ ಬಡ್ತಿಯ ಮೇಲೆ ಪರಿಣಾಮ ಬೀರುವಂತೆ ಮುಂದೂಡಲಾಗಿದೆ ಅಮಾನತ್ತಿನ ಅವಧಿಯನ್ನು ಅಮಾನತ್ತೆಂದೆ ಪರಿಗಣಿಸಲಾಗಿದೆ. 

ಈ ಎರಡೂ ಆದೇಶಗಳ ಎರುದ್ಧ ಅರ್ಜಿದಾರರು ಸರ್ಕಾರಕ್ಕೆ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. ಪರಿಷ್ಕರಣ 
ಮೇಲ್ಮನವಿ ಅರ್ಜಿಯಲ್ಲಿನ ವಾದಾಂಶಗಳನ್ನೂ ಇಲಾಖಾ ವಿಚಾರಣೆ ದಾಖಲೆಗಳನ್ನು ಪರಿಶೀಲಿಸಲಾಗಿದೆ. ಸದರಿ ಪರಿಷ್ಕರಣ ಮೇಲ್ಮನವಿ 
ಅರ್ಜಿಯಲ್ಲಿ ಪರಿಗಣಿಸುವಂತಹ ಯಾವುದೇ ಸಮರ್ಥನೀಯ ಅಂಶಗಳು ಇರುವುದಿಲ್ಲ. ಅರ್ಜಿದಾರರು ಶಿಸ್ತಿನ ಇಲಾಖೆಯಲ್ಲಿ ಕರ್ತವ್ಯ 
ನಿರ್ವಹಿಸುತ್ತಿದ್ದು, ಅತೀವ ನಿರ್ಲಕ್ಷತೆ, ದುರ್ನಡತೆ ಹಾಗೂ ಬೇಜವಾಬ್ದಾರಿತನ ಪ್ರದರ್ಶಿಸಿರುವುದು ಸಾಬೀತಾಗಿರುತ್ತದೆ. ಆದ್ದರಿಂದ ಶಿಸ್ತು 
ಪ್ರಾಧಿಕಾರಿಯು ವಿಧಿಸಿರುವ ದಂಡನೆ ಆದೇಶದಲ್ಲಿ ಹಸ್ತಕ್ಷೇಪ ಮಾಡುವ ಅಗತ್ಯತೆ ಕಂಡು ಬರುತ್ತಿಲ್ಲವಾದ್ದರಿಂದ ಸರ್ಕಾರವು ಈ ಕೆಳಕಂಡಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಒಳ 132 ಹೊಸಿಅ 2010 ಬೆಂಗಳೂರು, ದಿನಾಂಕ : 19-04-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963ರ ಸೆಕ್ಷನ್‌ 25ರಡಿಯಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎನ್‌. ಶ್ರೀನಿವಾಸ, ಸಿಪಿಸಿ, ನಾಗಮ೦ಗಲ ಗ್ರಾಮಾ೦ತರ ಪೊಲೀಸ್‌ ಠಾಣೆ, ಮಂಡ್ಯ ಜಿಲ್ಲೆ, ಇವರು 
ಸರ್ಕಾರಕ್ಕೆ ಸಲ್ಲಿಸಿದ್ದ ಪರಿಷ್ಕರಣ ಮೇಲ್ಮನವಿ ಅರ್ಜಿಯನ್ನು ತಿರಸ್ಕರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1147 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 


ನಗರಾಭಿವೃದ್ಧಿ ಸಚಿವಾಲಯ 
ವಿಷಯ : ಹುಬ್ಬಳ್ಳಿ ಈದ್ಗಾ ಮೈದಾನದಲ್ಲಿ ಪ್ರತಿ ವರ್ಷ 26ನೇ ಜನವರಿಯಂದು ಗಣರಾಜ್ಯೋತ್ಸವ ಮತ್ತು 15ನೇ ಆಗಸ್ಟ್‌ 
ರಂದು ನಡೆಯುವ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಧ್ವಜಾರೋಹಣೆ ಮಾಡುವ ಕುರಿತು. 
ಓದಲಾಗಿದೆ : ಒಳಾಡಳಿತ ಇಲಾಖೆಯ ಕಡತ ಸಂಖ್ಯೆ: ಹೆಜ್‌ಡಿ 23 ಎಸ್‌ಎಸ್‌ಟಿ 2011. 
ಪ್ರಸ್ತಾವನೆ : 

ಹುಬ್ಬಳ್ಳಿ-ಧಾರವಾಡ ಮಹಾನಗರಪಾಲಿಕೆ ವ್ಯಾಪ್ತಿಯ ಸಿ.ಟಿ. ಸರ್ವೆ ನಂ. 174 ರಲ್ಲಿ ಇರುವ 1 ಎಕರೆ 5 ಗುಂಟೆ 76 ಚೌ. ಪು (ಹುಬ್ಬಳ್ಳಿ 
ಈದ್ಗಾ ಮೈದಾನ) ಜಾಗವು ಹುಬ್ಬಳ್ಳಿ-ಧಾರವಾಡ ಮಹಾನಗರಪಾಲಿಕೆಯ ಮಾಲೀಕತ್ವಕ್ಕೆ ಸೇರಿದ್ದು ಈ ಜಾಗದಲ್ಲಿ ನಡೆಯುವ ಜನವರಿ 26ರ 
ಗಣರಾಜ್ಯೋತ್ಸವ ಮತ್ತು 15ನೇ ಆಗಸ್ಟ್‌ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಧ್ವಜಾರೋಹಣ ಯಾರು ಮಾಡಬೇಕೆಂಬ ಬಗ್ಗೆ ಸರ್ಕಾರವು 
ಕಾಲಕಾಲಕ್ಕೆ ಆದೇಶ ಹೊರಡಿಸುತ್ತಿದೆ. 

2) ಈ ಸಂಬಂಧ ಮೇಲೆ (1ರಲ್ಲಿ ಓದಲಾದ ಕಡತದಲ್ಲಿನ ಪ್ರಸ್ತಾವನೆಯಲ್ಲಿ ಸದರಿ ಜಾಗದಲ್ಲಿ 26ನೇ ಜನವರಿಯ 
ಗಣರಾಜ್ಯೋತ್ಸವ ಮತ್ತು 15ನೇ ಆಗಸ್ಟ್‌ರ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ ಮಹಾನಗರಪಾಲಿಕೆ ಇವರು 
ಧ್ವಜಾರೋಹಣ ಮಾಡುವ ಬಗ್ಗೆ ಸ್ಥಾಯಿ ಆದೇಶ ಹೊರಡಿಸುವುದು ಉಚಿತವೆಂದು ಅಭಿಪ್ರಾಯ ಪಡಲಾಗಿದೆ. 

3) ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ನಅಇ 12 ಎಹೆಚ್‌ಡಿ 2011 ಬೆಂಗಳೂರು, ದಿನಾಂಕ : 08-03-2011 

1) ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಹುಬ್ಬಳ್ಳಿ-ಧಾರವಾಡ ಮಹಾನಗರಪಾಲಿಕೆ ವ್ಯಾಪ್ತಿಯ ಸಿ.ಟಿ. ಸರ್ವೆ ನಂ. 
174 ರಲ್ಲಿ ಇರುವ 1 ಎಕರೆ 5 ಗುಂಟೆ 76 ಚೌ. ಪೂ. ಖಾಲಿ ಜಾಗದಲ್ಲಿ (ಹುಬ್ಬಳ್ಳಿ ಈದ್ಗಾ ಮೈದಾನ) ಪ್ರತಿ ವರ್ಷ 26ನೇ ಜನವರಿಯ 
ಗಣರಾಜ್ಯೋತ್ಸವ ಮತ್ತು 15ನೇ ಆಗಸ್ಟ್‌ ರ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಇನ್ನು ಮುಂದೆ ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ 
ಮಹಾನಗರಪಾಲಿಕೆ ಇವರು ಧ್ವಜಾರೋಹಣ ಮಾಡುವಂತೆ ಆದೇಶಿಸಿದೆ. 

2) ಈ ಆದೇಶವು ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 

3) ಈ ಆದೇಶವನ್ನು ಒಳಾಡಳಿತ ಇಲಾಖೆಯ ದಿನಾಂಕ 23-01-2011ರ ಅನಧಿಕೃತ ಟಿಪ್ಪಣಿ ಸಂಖ್ಯೆ : ಒಇ 23 ಎಸ್‌ಎಸ್‌ಟಿ 2011 
ರಲ್ಲಿ ನೀಡಿರುವ ಸಹಮತಿಯ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಆರ್‌. ಮಹೇಶ್‌ ಕುಮಾರ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಮಹಾನಗರ ಪಾಲಿಕೆ-2) 
ಪಿ.ಆರ್‌. 1148 ನಗರಾಭಿವೃದ್ಧಿ ಇಲಾಖೆ 


ಭಾಗ-೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೭೩ 





ಓದಲಾಗಿದೆ : 


ಪ್ರಸ್ತಾವನೆ : 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕೃಷ್ಣಾ ಭಾಗ್ಯ ಜಲ ನಿಗಮ ವಿಶೇಷ 
ಕೋಶವನ್ನು ಹಾಗೂ ಹುದ್ದೆಗಳನ್ನು ಮುಂದುವರೆಸುವ ಬಗ್ಗೆ. 


1 

2. ಸರ್ಕಾರಿ ಆದೇಶ 
3. ಸರ್ಕಾರಿ ಆದೇಶ 
4. ಸರ್ಕಾರಿ ಆದೇಶ 
5. ಸರ್ಕಾರಿ ಆದೇಶ 
6 


ಸರ್ಕಾರಿ ಆದೇಶ 


: ಸಿಆಸುಇ 14 ಸಸಿವಿ 1994, ದಿನಾಂಕ 07-07-1994. 

: ಸಿಆಸುಇ 34 ಸಸಿವಿ 1999, ದಿನಾಂಕ 22-10-1999. 

: ಸಿಆಸುಇ 09 ಸಸಿವಿ 2007, ದಿನಾಂಕ 2-3-2007. 

: ಸಿಆಸುಇ 233 ಸ.ಆ.ಸೇ 2009, ದಿನಾ೦ಕ 15-5-2009. 
: ಸಿಆಸುಇ 197 ಸ.ಆ.ಸೇ 2009, ದಿನಾಂಕ 22-4-2010. 


9 


ಜಲಸಂಪನ್ಮೂಲ ಇಲಾಖೆಯ ಕಡತ ಸಂಖ್ಯೆ ಜಸಂಇ 55 ಕೆಬಿಎನ್‌ 2011. 


ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ಮತ್ತು (2) ರ ಸರ್ಕಾರದ ಆದೇಶಗಳಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿ ಕೃಷ್ಣಾ ಭಾಗ್ಯ ಜಲ 
ನಿಗಮದ ಪ್ರಾರಂಭಿಕ ಕಾರ್ಯಗಳನ್ನು ನಿರ್ವಹಿಸಲು ಈ ಕೆಳಕಂಡ ಹುದ್ದೆಗಳನ್ನು ಒಳೆಗೊಂಡಂತೆ ಕೃಷ್ಣಾ ಭಾಗ್ಯ ಜಲ ನಿಗಮದ ವಿಶೇಷ 
ಕೋಶವನ್ನು ಸೃಜಿಸಲಾಗಿದೆ. ಈ ತಾತ್ಕಾಲಿಕ ಹುದ್ದೆಗಳನ್ನು ಕಾಲಕಾಲಕ್ಕೆ ಮುಂದುವರಿಸಲಾಗಿದೆ. ಮೇಲೆ ಕ್ರಮ ಸಂಖ್ಯೆ (5) ರಲ್ಲಿ ಓದಲಾದ 
ಆದೇಶದಲ್ಲಿ ವಿಶೇಷ ಕೋಶದೊಂದಿಗೆ ಸದರಿ ಹುದ್ದೆಗಳನ್ನು ದಿನಾಂಕ 1.4.2010 ರಿಂದ 31-3-2011 ರ ವರೆಗೆ ಮುಂದುವರೆಸಲಾಗಿತ್ತು. ಮೇಲೆ 
ಕ್ರಮ ಸಂಖ್ಯೆ (6) ರಲ್ಲಿ ಓದಲಾದ ಕಡತದಲ್ಲಿ ಜಲಸಂಪನ್ಮೂಲ ಇಲಾಖೆಯ ವಿಶೇಷ ಕೋಶ ಹಾಗೂ ಪೂರಕ ಹುದ್ದೆಗಳ ಅಗತ್ಯವಿರುವುದರಿಂದ 
ವಿಶೇಷ ಕೋಶ ಹಾಗೂ ಹುದ್ದೆಗಳನ್ನು ಮುಂದುವರೆಸುವಂತೆ ಪ್ರಸ್ತಾಪಿಸಲಾಗಿದೆ. 







































































ಕಮ ಹುದೆಗಳ 
pi ಹುದೆಯ ಪದನಾಮ [) 
ಸಂಖ್ಯೆ ie ಸಂಖೆ, 

1 ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಉಪ ಕಾರ್ಯದರ್ಶಿ 1 

2 ವಿಶೇಷ ಕರ್ತವ್ಹಾಧಿಕಾರಿ (ಅಧೀನ ಕಾರ್ಯದರ್ಶಿ ಕೇಡರ್‌) 1 

3 ಶಾಖಾಧಿಕಾರಿ 1 

4 ಹಿರಿಯ ಸಹಾಯಕ 2 

5 ಸಹಾಯಕ 1 

6 ಶೀಘಲಿಪಿಗಾರರು 1 

7 ಬೆರಳಚ್ಚುಗಾರರು 1 

8 ದಲಾಯತ್‌ 1 
ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಉಪ ಕಾರ್ಯದರ್ಶಿ ಆಪ್ತ ಶಾಖೆ ಸಿಬ್ಬಂದಿ. 

ಕಮ ಹುದೆಗಳ 
ಮ ಹುದೆಯ ಪದನಾಮ 4 
ಸಂಖ್ಯೆ ಸಂಖ್ಯೆ 

1 ಶೀಘಲಿಪಿಗಾರರು 1 

2 ಕಿರಿಯ ಸಹಾಯಕರು 1 

3 ಗ್ರೂಪ್‌-ಡಿ 1 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸುತ್ತದೆ. 


ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 204 ಸ.ಆ.ಸೇ. 2011, ಬೆಂಗಳೂರು, ದಿನಾಂಕ 15ನೇ ಏಪ್ರಿಲ್‌ 2011 
ಕರ್ನಾಟಕ ಸರ್ಕಾರ ಸಚಿವಾಲಯದ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಕೃಷ್ಣಾ ಭಾಗ್ಯ ಜಲ ನಿಗಮದ ವಿಶೇಷ ಕೋಶವನ್ನು ಹಾಗೂ 
ಈ ಕೆಳಕಂಡ ಹುದ್ದೆಗಳನ್ನು ದಿನಾಂಕ 1-4-2011 ರಿಂದ 31-3-2012 ರವರೆಗೆ ತಾತ್ಕಾಲಿಕವಾಗಿ ಮುಂದುವರೆಸಿ ಆದೇಶಿಸಲಾಗಿದೆ. 





ಕ್ರಮ 
ಸಂಖೆ 


ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 





ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಉಪ ಕಾರ್ಯದರ್ಶಿ 





ವಿಶೇಷ ಕರ್ತವ್ಹಾಧಿಕಾರಿ (ಅಧೀನ ಕಾರ್ಯದರ್ಶಿ ಕೇಡರ್‌) 





ಶಾಖಾಧಿಕಾರಿ 





ಹಿರಿಯ ಸಹಾಯಕ 





ಸಹಾಯಕ 





ಶೀಘ್ರಲಿಪಿಗಾರರು 





ಬೆರಳಚ್ಚುಗಾರರು 








೦೦ |-2ಿ |ಲಾ | HU] E&Y |(ಐಿ | 





ದಲಾಯತ್‌ 








ಎರ | | [ಎಡ (ಬರು |ಪಇಘು (ಪಡ (ಬು 





೧೯೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ವಿಶೇಷಾಧಿಕಾರಿ ಹಾಗೂ ಪದನಿಮಿತ್ತ ಉಪ ಕಾರ್ಯದರ್ಶಿ ಆಪ್ತ ಶಾಖೆ ಸಿಬ್ಬಂದಿ. 


























ಕಮ 
ಹುದ್ದೆಯ ಪದನಾಮ ಹುದ್ದೆಗಳ ಸಂಖ್ಯೆ 
ಸಂಖ್ಯೆ ದಿ (ಎ) $ 
| ಶೀಘ್ರಲಿಪಿಗಾರರು 1 
2 ಕಿರಿಯ ಸಹಾಯಕರು 1 
3 ಗೂಪ್‌-ಡಿ 1 





ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ : ಎಫ್‌ಡಿ 1 ಟಿಎಫ್‌ಪಿ 96, ದಿನಾಂಕ 10-07-1996 ರಲ್ಲಿ ಪ್ರತ್ಯಾಯೋಜಿಸಿರುವ 
ಅಧಿಕಾರದನ್ವಯ ಆರ್ಥಿಕ ಇಲಾಖೆ ಸಹಮತಿ ನೀಡಿದೆ ಎಂದು ಪರಿಭಾವಿಸಿ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ. 
(ಸೇವೆಗಳು-3) 


ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 


ವಿಷಯ : ಶ್ರೀ ವಿಜಯಕುಮಾರ್‌ ಉಪ್ಪಿನ್‌, ಹಿಂದಿನ ಉಪ ನಿರ್ದೇಶಕರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ 
ವ್ಯವಹಾರಗಳ ಇಲಾಖೆ, ಬೀದರ್‌ ಜಿಲ್ಲೆ, ಬೀದರ್‌ ಇವರ ಅಧಿಕಾರ ಅವಧಿಯಲ್ಲಿ ಪಡಿತರ ವಸ್ತುಗಳ 
ವಿತರಣೆಯಲ್ಲಿ ಅವ್ಯವಹಾರ ಹಾಗೂ ಪರವಾನಿಗೆ ನವೀಕರಣದಲ್ಲಿ ಆಗಿರುವ ಕರ್ತವ್ಯಲೋಪದ ಬಗ್ಗೆ ತನಿಖೆ 
ಮತ್ತು ಶಿಸ್ತು ಕ್ರಮದ ಕುರಿತು. 
ಉಲ್ಲೇಖ : ಆಯುಕ್ತರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರ ಪತ್ರ ಸಂಖ್ಯೆ : 
ಎಫ್‌ಎಸ್‌ಎ/ಎಫ್‌ಎಆರ್‌/ಬೀ.ವಿ.ಲೆ/2010-11, 2005, ದಿನಾಂಕ 17-02-2011. 


ಪಿ.ಆರ್‌. 1149 


ಪ್ರಸ್ತಾವನೆ : 

ದಿನಾಂಕ 20-02-2007 ರಿಂದ 29-12-2009ರ ಅವಧಿಯಲ್ಲಿ ಬೀದರ್‌ ಜಿಲ್ಲೆಯಲ್ಲಿ ಆಹಾರಧಾನ್ಯ, ಸೀಮೆಎಣ್ಣೆ ವಿತರಣೆಯಲ್ಲಿ 
ಆಗಿರುವ ಅವ್ಯವಹಾರದ ಬಗ್ಗೆ ವಿಶೇಷ ಲೆಕ್ಕತಪಾಸಣೆ ನಡೆಸುವಂತೆ ಬೀದರ್‌ ಜಿಲ್ಲೆಯ ಜಿಲ್ಲಾಧಿಕಾರಿಗಳು, ಆಹಾರ, ನಾಗರಿಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಆಯುಕ್ತರನ್ನು ಕೋರಿದ್ದ ಮೇರೆಗೆ, ಶ್ರೀ ಕೆ.ಎಸ್‌.ಹನುಮಂತಪ್ಪ, ಲೆಕ್ಕಾಧಿಕಾರಿಗಳು (ಉಗ್ರಾಣ) ಇವರ ನೇತೃತ್ವದ 
ಲೆಕ್ಕತಪಾಸಣಾ ತಂಡವನ್ನು ನಿಯೋಜಿಸಿ ವಿಶೇಷ ಲೆಕ್ಕತಪಾಸಣೆಯನ್ನು ನಡೆಸಲಾಗಿರುತ್ತದೆ. ಸದರಿ ಲೆಕ್ಕತಪಾಸಣಾ ತಂಡವು ಲೆಕ್ಕತಪಾಸಣೆಯನ್ನು 
ನಡೆಸಿ ದಿನಾಂಕ 10-2-2011 ರ ತನ್ನ ವರದಿಯನ್ನು ಸಲ್ಲಿಸಿರುತ್ತದೆ. ಸದರಿ ವಿಶೇಷ ಲೆಕ್ಕತಪಾಸಣಾ ವರದಿಯಲ್ಲಿ ಸದರಿ ಅವಧಿಯಲ್ಲಿ, ಬೀದರ್‌ನಲ್ಲಿ 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ 
ವಿಜಯಕುಮಾರ್‌ ಉಪ್ಪಿನ್‌ ಇವರು ಸುಮಾರು ರೂ. 3,54,34,144 ಮೌಲ್ಯದ ಪಡಿತರ ವಸ್ತುಗಳ ದುರುಪಯೋಗ ಹಾಗೂ ಕರ್ತವ್ಯ ನಿರ್ವಹಣೆ 
ಜವಾಬ್ದಾರರು ಎ೦ದು ಲೆಕ್ಕತಪಾಸಣಾ ತಂಡವು ನಿರ್ಣಯಕ್ಕೆ ಬಂದಿರುತ್ತದೆ. ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಲ್ಲಿ ವ್ಯವಸ್ಥಾಪಕರಾಗಿದ್ದ ಶ್ರೀ 
ವಿಜಯಕುಮಾರ್‌ ಉಪ್ಪಿನ್‌ ರವರು ಸರ್ಕಾರಿ ಅಧಿಸೂಚನೆ ಸಂ : ಆನಾಸ 29 ಆಇಸೇ 2007, ದಿನಾಂಕ 17-02-2007ರ ಪ್ರಕಾರ ಆಹಾರ, 
ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯಲ್ಲಿ ಬೀದರ್‌ ಜಿಲ್ಲೆ ಬೀದರ್‌ ಇಲ್ಲಿ ನಿಯೋಜನೆಯ ಮೇಲೆ ಉಪ 
ನಿರ್ದೇಶಕರಾಗಿ ನೇಮಕಗೊಂಡಿದ್ದರು. 

ಸದರಿ ವಿಶೇಷ ಲೆಕ್ಕತಪಾಸಣಾ ವರದಿಯಲ್ಲಿ ಕಂಡು ಬ೦ದು ಅವ್ಯವಹಾರದ ವಿವರ ಈ ಕೆಳಗಿನಂತೆ ಇರುತ್ತದೆ : 

1. ಬೀದರ್‌ ಜಿಲ್ಲಾ ವ್ಯಾಪ್ತಿಯಲ್ಲಿ ಸೀಮೆಎಣ್ಣೆ ಸಗಟು ನಾಮಿನಿದಾರರ ಪರವಾನಗಿಗಳನ್ನು ನವೀಕರಿಸದಿರುವುದು : 

ಬೀದರ್‌ ಜಿಲ್ಲಾ ವ್ಯಾಪ್ತಿಯ ಒಟ್ಟು 5 ತಾಲ್ಲೂಕುಗಳ ಪಟ್ಟಣ ಕೇಂದ್ರ, ಗ್ರಾಮಾಂತರ ಪ್ರದೇಶಗಳಲ್ಲಿ ಮತ್ತು ಬೀದರ್‌ ಜಿಲ್ಲಾ ಕೇಂದ್ರದ 
ಅನೌಪಚಾರಿಕ ಪಡಿತರ ಪ್ರದೇಶಗಳ (Informal Rationing Area) ವ್ಯಾಪ್ತಿಯಲ್ಲಿ ಈ ಕೆಳಕಂಡ ಒಟ್ಟು 8 ಸಗಟು ಸೀಮೆಎಣ್ಣೆ 
ನಾಮಿನಿದಾರರು ಕಾರ್ಯನಿರ್ವಹಿಸುತ್ತಿರುತಾರೆ. 



































ಮ ಸಗಟು ನಾಮಿನಿದಾರರ ಹೆಸರು ಪರವಾನಗಿ ಸಂಖ್ಯೆ ಕಾರ್ಯಕ್ಷೇತ್ರ 
1 ಮೆ। ಎಂ.ಎಂ. ಜಬ್ಬಾರ್‌ ಅಂಡ್‌ ಸನ್‌, ಬೀದರ್‌ 01 ಬೀದರ್‌ ಐ.ಆರ್‌.ಎ. ಮತ್ತು ಗ್ರಾಮಾಂತರ 
2 ಮೆ। ಬೀದರ್‌ ಸೇಲ್ಸ್‌ ಅಂಡ್‌ ಸರ್ವೀಸ್‌, ಬೀದರ್‌ 01 ಬೀದರ್‌ ಐ.ಆರ್‌.ಎ. ಮತ್ತು ಗ್ರಾಮಾಂತರ 
3 ಮೆ। ಮಹಾರುದ್ರಪ್ಪ, ಶಿರ್ಸಿ 02 (ಗ ಬಾಲ್ಕಿ ಪಟ್ಟಣ, ಗ್ರಾಮಾಂತರ 
(1) ಔರಾದ್‌ ಪಟ್ಟಣ, ಗ್ರಾಮಾಂತರ 
4 ಮೆ। ಎ.ವಿ. ರಗಟೇ 01 ಬಸವ ಕಲ್ತಾಣ ಪಟ್ಟಣ, ಗ್ರಾಮಾಂತರ 
5 ಮೆ॥ ಹೈವೇ ಸರ್ವೀಸ್‌ ಸ್ಟೇಷನ್‌ 01 ಹುಮ್ಪಾಬಾದ್‌ ಪಟ್ಟಣ, ಗ್ರಾಮಾಂತರ 
6 ಮೆ। ಆರ್‌.ಜಿ. ಸಿಂದೋಲ್‌ 01 ಬೀದರ್‌ ಐ.ಆರ್‌.ಎ. ಮತ್ತು ಗ್ರಾಮಾಂತರ 
7 ಮೆ॥ ಬಿ.ಎಂ. ಪವಾರ್‌ 01 ಬೀದರ್‌ ಐ.ಆರ್‌.ಎ. ಮತ್ತು ಗ್ರಾಮಾಂತರ 











ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೭೫ 








8 ಮೆ॥ ವಿ.ಆರ್‌. ಚಿದ್ರಿ 02 (1) ಬೀದರ್‌ ಐ.ಆರ್‌.ಎ. ಮತ್ತು ಗ್ರಾಮಾಂತರ 
(1) ಹುಮ್ಮಾಬಾದ್‌ ಪಟ್ಟಣ, ಗ್ರಾಮಾಂತರ 

















ಒಟು 10 


3 





ಮೇಲ್ಕಂಡ ಸಗಟು ಸೀಮೆಎಣ್ಣೆ ನಾಮಿನಿದಾರರು 2007, 2008, 2009 ಮತ್ತು 2010ನೇ ಸಾಲಿನಲ್ಲಿ ಪರವಾನಗಿ ನವೀಕರಿಸಲು 
ನಿಗದಿತ ಅವಧಿಗಳಲ್ಲಿ ಶುಲ್ಕ ಪಾವತಿಸಿ ಅರ್ಜಿಗಳನ್ನು ಶ್ರೀ ವಿಜಯಕುಮಾರ್‌ ಉಪ್ಪಿನ್‌. ಇವರಿಗೆ ಸಲ್ಲಿಸಿದ್ದರೂ ಶ್ರೀ ವಿಜಯಕುಮಾರ್‌ ಉಪ್ಪಿನ್‌ 
ರವರು ಅಂತಹ ಪರವಾನಗಿಗಳನ್ನು ನವೀಕರಿಸದೇ ಮಾಸಿಕ ಸಗಟು ಹಂಚಿಕೆ ಮತ್ತು ವಿತರಣೆ ಕಾರ್ಯವನ್ನು ಅವರ ಅವಧಿಯಲ್ಲಿ 
ನಿರ್ವಹಿಸಿರುತ್ತಾರೆ. ಇದು ಕರ್ನಾಟಕ ಅಗತ್ಯ ವಸ್ತುಗಳ ಕಾಯ್ದೆ (ಸಾರ್ವಜನಿಕ ವಿತರಣಾ ಪದ್ಧತಿ) ನಿಯಂತ್ರಣ ಆದೇಶ, 1992ರ ನಿಯಮ 7ರ 
ಷರತ್ತುಗಳ ಸ್ಪಷ್ಟ ಉಲ್ಲಂಘನೆಯಾಗಿದ್ದು, ಶ್ರೀ ವಿಜಯಕುಮಾರ್‌ ಉಪ್ಪಿನ್‌ ಅವರು ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಕರ್ತವ್ಯ 
ನಿರ್ವಹಣೆಯಲ್ಲಿ ಲೋಪವೆಸಗಿರುತ್ತಾರೆ೦ದು ಲೆಕ್ಕತಪಾಸಣಾ ತಂಡವು ವರದಿ ಮಾಡಿದೆ. 
ಈ ಬಗ್ಗೆ ಈಗಿನ ಉಪ ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಅನುಮೋದನೆ ಪಡೆದು ಅಂತಹ ಪರವಾನಗಿಗಳನ್ನು 
ನವೀಕರಣಗೊಳಿಸಿರುತ್ತಾರೆ. 
2. ಬೀದರ್‌ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಬೆಲೆ ಅಂಗಡಿ ಮತ್ತು ಚಲ್ಲರೆ ಸೀಮೆಎಣ್ಣೆ ಅಂಗಡಿಗಳ ಪರವಾನಗಿಗಳನ್ನು 
ನವೀಕರಿಸದಿರುವ ಬಗ್ಗೆ : 
ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಬೀದರ್‌ ಜಿಲ್ಲಾ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಬೆಲೆ ಅಂಗಡಿ ಮತ್ತು ಚಿಲ್ಲರೆ 
ಸೀಮೆಎಣ್ಣೆ ಅಂಗಡಿಗಳ ಪರವಾನಗಿಗಳನ್ನು ಪ್ರತಿ ವರ್ಷ ಪರಿಶೀಲಿಸಿ, ನವೀಕರಿಸುವುದು/ರದ್ದುಪಡಿಸುವುದು ಉಪ ನಿರ್ದೇಶಕರ 
ಜವಾಬ್ದಾರಿಯಾಗಿರುತ್ತದೆ. ಕೆಲವು ಪರವಾನಗಿಗಳು 2001 2003, 2004, 2006 ಮತ್ತು 2009 ರಲ್ಲೇ ಮುಕ್ತಾಯಗೊಂಡಿದ್ದರೂ ಅವುಗಳನ್ನು 
ನವೀಕರಿಸಲಾಗಿಲ್ಲ ಅಥವಾ ರದ್ದುಪಡಿಸಿರುವುದೂ ಇಲ್ಲ. ಕೆಲವು ಪರವಾನಗಿಗಳ ನವೀಕರಣ ವಿವರಗಳ ಪರಿಶೀಲನೆಗೂ ಲಭ್ಯವಿರುವುದಿಲ್ಲ. ಉಪ 
ನಿರ್ದೇಶಕರು ತಾಲ್ಲೂಕು ಕ್ಷೇತ್ರದ ವ್ಯಾಪ್ತಿಗೆ ಭೇಟಿ ನೀಡಿ ಪರಿಶೀಲಿಸದಿರುವ ಹಿನ್ನೆಲೆಯಲ್ಲಿ ನವೀಕರಿಸದ ಮತ್ತು ರದ್ದುಪಡಿಸಲು ಅರ್ಹವಾದ 
ಪರವಾನಗಿಗಳಿಗೆ ಇಂದಿಗೂ ಸಹ ಆಹಾರಧಾನ್ಯ ಸೀಮೆಎಣ್ಣೆ ನಿರಾತಂಕವಾಗಿ ವಿತರಣೆಯಾಗುತ್ತಿದೆ. ಶ್ರೀ ವಿಜಯಕುಮಾರ್‌ ಉಪ್ಪಿನ್‌, ಅವರು ಈ 
ರೀತಿಯಾಗಿ ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪವೆಸಗಿರುವುದು ಕಂಡುಬರುತ್ತದೆ. 
3. ಪ್ರವಾಹ ಪೀಡಿತರ ಪರಿಹಾರಕ್ಕಾಗಿ ಹಂಚಿಕೆ ಮಾಡಿದ ಅಕ್ಕಿ, ಗೋಧಿಯನ್ನು ಮುಂಚಿತವಾಗಿ ಎತ್ತುವಳಿ ಮಾಡಿ ವಿತರಿಸಿ ಅಕ್ರಮವೆಸಗಿರುವ ಬಗ್ಗೆ : 
2009ನೇ ಸಾಲಿನಲ್ಲಿ ರಾಜ್ಯದ ಉತ್ತರ ಕರ್ನಾಟಕ ಭಾಗದಲ್ಲಿ ಅತಿಯಾದ ಮಳೆಯಿಂದ ಉಂಟಾದ ಪ್ರವಾಹದಲ್ಲಿ ನೊಂದವರಿಗಾಗಿ 
ವಿತರಿಸಲು ಕೇಂದ್ರ ಸರ್ಕಾರವು ದಿನಾಂಕ 23-09-2009 ರಲ್ಲಿ ರಾಜ್ಯಕ್ಕೆ 7251 ಎಂ.ಟಿ. ಅಕ್ಕಿ ಮತ್ತು 14501 ಎಂ.ಟಿ. ಗೋಧಿಯನ್ನು ಬಿಡುಗಡೆ 
ಮಾಡಿರುತ್ತದೆ. ಬೀದರ್‌ ಜಿಲ್ಲೆಯಲ್ಲಿ ಪ್ರವಾಹ ಪರಿಸ್ಥಿತಿ ಇರದಿದ್ದರೂ, ಪೂರ್ವ ಸಿದ್ಧತೆಗಾಗಿ ಆಯುಕ್ತರು, ಮಾಹೆಯಾನ ಈ ಕೆಳಗಿನಂತೆ ಬಿಡುಗಡೆ 
ಮಾಡಿರುತ್ತಾರೆ. 
i. ಅಕ್ಟೋಬರ್‌ ಮಾಹೆಯಲ್ಲಿ 200 ಕ್ವಿಂಟಾಲ್‌ ಅಕ್ಕಿ ಮತ್ತು 590 ಕ್ವಿಂಟಾಲ್‌ ಗೋಧಿ 
il. ನವೆಂಬರ್‌ ಮಾಹೆಯಲ್ಲಿ 3080 ಕ್ವಿಂಟಾಲ್‌ ಅಕ್ಕಿ 
iil. ನವೆಂಬರ್‌ ಮಾಹೆಯಲ್ಲಿ 141 ಕ್ವಿಂಟಾಲ್‌ ಗೋಧಿ 
iv. ಡಿಸೆಂಬರ್‌ ಮಾಹೆಯಲ್ಲಿ 170 ಕ್ವಿಂಟಾಲ್‌ ಗೋಧಿ 
ಬೀದರ್‌ ಜಿಲ್ಲೆಯಲ್ಲಿ ಪ್ರವಾಹ ಪೀಡಿತರಿಗೆ ಪರಿಹಾರ ಕೈಗೊಳ್ಳುವ ಪರಿಸ್ಥಿತಿ ಇರುವ ಬಗ್ಗೆ ಜಿಲ್ಲಾಧಿಕಾರಿಯವರಿಂದ ಮನವಿ/ಬೇಡಿಕೆ ಪತ್ರ 
ಸಲ್ಲಿಕೆಯಾಗಿರುವ ಬಗ್ಗೆ ಯಾವುದೇ ಮಾಹಿತಿ ಪರಿಶೀಲನೆಗೆ ಲಭ್ಯವಿರುವುದಿಲ್ಲ. ಹಾಗೆ ಆ ಯೋಜನೆಯಡಿ ಪೂರ್ವಸಿದ್ದತೆಗಾಗಿ ಬಿಡುಗಡೆ ಮಾಡಿ 
ಅಕ್ಕಿ ಮತ್ತು ಗೋಧಿಯನ್ನು ಎತ್ತುವಳಿ ಮಾಡುವುದು ಅವಶ್ಯಕತೆ ಇಲ್ಲದಿದ್ದರೂ ಆ ಎಲ್ಲಾ ಆಹಾರಧಾನ್ಯವನ್ನು ಎತ್ತುವಳಿ ಮಾಡಿ ನೆಮ್ಮದಿ 
ಕೇಂದ್ರದಿಂದ ವಿತರಿಸಲಾದ ಪಡಿತರ ಚೀಟಿಗಳಿಗೆ ವಿತರಿಸಿರುತ್ತಾರೆಂದು ತಿಳಿದು ಬಂದಿದೆ. 
ಹಾಗೆಯೇ, ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಸಂತ್ರಸ್ಥರ ಅನುಕೂಲಕ್ಕೆ ಉಪಯೋಗಿಸಲಾದ ಆಹಾರಧಾನ್ಯಗಳ ವೆಚ್ಚವನ್ನು ಸಂಬಂಧಿಸಿದ 
ಜಿಲ್ಲಾಧಿಕಾರಿಗಳ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ ಭರಿಸತಕ್ಕದೆಂದು ಆಯುಕ್ತರು ಅಧಿಕೃತ ಜ್ಞಾಪನ ಸಂಖ್ಯೆ : ಸಿಎಫ್‌ಎಸ್‌/ಪಿಡಿ- 
I11/57/2009-10, ದಿನಾ೦ಕ 15-10-2009 ರಲ್ಲಿ ಹೇಳಲಾಗಿದ್ದರೂ ಸಹಾಯಧನದ ಯೊಜನೆಯಡಿ ಸಹಾಯಧನವನ್ನು ಡಿ.ಸಿ. ಬಿಲ್ಲುಗಳ 
ಮೂಲಕ ಪಾವತಿಸಿರುತ್ತಾರೆ. ಪಾವತಿ ವಿವರ ಈ ಕೆಳಕಂಡಂತಿದೆ. 
Kk ಅಕ್ಕಿ : 3280 ಕ್ವಿಂಟಾಲ್‌ (ಪ್ರತಿ ಕ್ವಿಂಟಾಲ್‌ಗೆ ರೂ. 1211.60) ಎ ರೂ. 39,74,343.00 
2. ಗೋಧಿ: 590 ಕ್ವಿಂಟಾಲ್‌ (ಪ್ರತಿ ಕ್ವಿಂಟಾಲ್‌ಗೆ ರೂ. 823.00) = ರೂ. 4,85,570.00 
3. ಗೋಧಿ: 1580 ಕ್ವಿಂಟಾಲ್‌ (ಪ್ರತಿ ಕ್ವಿಂಟಾಲ್‌ಗೆ ರೂ. 823.00) = ರೂ. 13,00,340.00 
ಒಟ್ಟು ರೂ. 57,60,253.00 
ಪ್ರವಾಹ ಪರಿಸ್ಥಿತಿ ಇರುವ ಬಗ್ಗೆ ಪೂರ್ಣವರದಿ ಪಡೆಯದೆ ಪೂರ್ವಸಿದ್ದತೆಗಾಗಿ ಆಹಾರಧಾನ್ಯ ಹಂಚಿದ ಆದೇಶ ತಲುಪಿದ ಕೂಡಲೇ 
ಆರೋಪಿತರು ಬೇರೆ ಉದ್ದೇಶಕ್ಕಾಗಿ ಆಹಾರಧಾನ್ಯ ಎತ್ತುವಳಿ ಮಾಡಿರುತ್ತಾರೆ. ಹಾಗೆಯೇ ಜಿಲ್ಲಾಧಿಕಾರಿಗಳ ಪ್ರಕೃತಿ ವಿಕೋಪ ಪರಿಹಾರ ನಿಧಿಯಿಂದ 
ಭರಿಸಬೇಕಾದ ವೆಚ್ಚವನ್ನು ಸಹಾಯಧನ ಯೋಜನೆಯಡಿಯ ಲೆಕ್ಕದಲ್ಲಿ ಭರಿಸಿರುತ್ತಾರೆ. ಹೀಗೆ ಆಹಾರಧಾನ್ಯವನ್ನು ಬೇರೆ ಉದ್ದೇಶಕ್ಕಾಗಿ ಬಳಸಿದ 
ಮತ್ತು ಬೇರೆ ಲೆಕ್ಕಶೀರ್ಷಿಕೆಯಲ್ಲಿ ಆಹಾರಧಾನ್ಯದ ವೆಚ್ಚ ಭರಿಸಿದ ಮಾಹಿತಿಯನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿರುವ ಸಾಧ್ಯತೆ ತುಂಬಾ ಕಡಿಮೆ 
ಇರುವುದಾಗಿ ಹಾಗೂ ಇಂತಹ ಪ್ರಕ್ರಿಯೆಯಿಂದ ಶ್ರೀ ವಿಜಯಕುಮಾರ್‌ ಉಪ್ಪಿನ್‌, ಅವರು ರೂ. 57,60,253.00ರ ಎರಡು ಪಟ್ಟು ಅಂದರೆ ರೂ. 
1.15,20,506.00/- (ಒ೦ದು ಕೋಟ ಹದಿನೈದು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಆರು ರೂ.ಗಳು ಮಾತ್ರ) ಮೊತ್ತವನ್ನು ಸರ್ಕಾರಕ್ಕೆ ನಷ್ಟ 
ಉಂಟು ಮಾಡಿರುವುದಾಗಿ ಲೆಕ್ಕ ತಪಾಸಣಾ ತಂಡವು ತಿಳಿಸಿರುತ್ತದೆ. 





೧೯೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





4. ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ಸೀಮೆಎಣ್ಣೆ ವಿತರಣೆಯಲ್ಲಿ ಅಕ್ರಮ/ನ್ಯೂನತೆಗಳ ಬಗ್ಗೆ : 

ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಡಿ ಕೇಂದ್ರ ಸರ್ಕಾರವು ರಾಜ್ಯಕ್ಕೆ ಹಂಚಿಕೆ ಮಾಡುವ ಸಬ್ಸಿಡಿಯುಕ್ತ ಸೀಮೆಎಣ್ಣೆಯನ್ನು ಆಯುಕ್ತರು, 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರು ಜಿಲ್ಲಾವಾರು ಹಂಚಿಕೆ ಮಾಡುತ್ತಾರೆ. ಆಯುಕ್ತರ ಸದರಿ 
ಹಂಚಿಕೆಯ ಮಿತಿಯಲ್ಲಿ ಜಿಲ್ಲೆಯ ಅನೌಪಚಾರಿಕ ಪಡಿತರ ಪ್ರದೇಶ (Informal Rationing Area) ಪಟ್ಟಣ ಪ್ರದೇಶಗಳ ವ್ಯಾಪ್ತಿಯಲ್ಲಿ 
ಮರುಹಂಚಿಕೆ ಆದೇಶವನ್ನು ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಹಾಗೂ ಗ್ರಾಮಾಂತರ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಮರು ಹಂಚಿಕೆ ಆದೇಶವನ್ನು 
ಜಿಲ್ಲಾ ಪಂಚಾಯತ್‌ನ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ಹೊರಡಿಸುತ್ತಾರೆ. 2009-10ನೇ ಸಾಲಿನಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ 
ಕಾರ್ಯ ನಿರ್ವಹಣಾಧಿಕಾರಿಗಳು, ಬೀದರ್‌ ಇವರು ಸ್ವತಃ ಸಹಿ ಮಾಡಿ ಹೊರಡಿಸಿದ ಮರುಹಂಚಿಕೆ ಆದೇಶಗಳನ್ನು ಸಕ್ಷಮ ಪ್ರಾಧಿಕಾರಿಗಳಾದ 
ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳ ಅನುಮೋದನೆ ಇಲ್ಲದೆ ಬದಲಾವಣೆ ಮಾಡಿ ಶ್ರೀ ವಿಜಯಕುಮಾರ್‌ ಉಪ್ಪಿನ್‌ 
ಅವರು ಹೊರಡಿಸಿರುತ್ತಾರೆ. ಆ ರೀತಿಯ ಅಕ್ರಮ ಮರುಹಂಚಿಕೆ ಆದೇಶಗಳು ಈ ಕೆಳಕಂಡ ಮಾಹೆಗಳಲ್ಲಿ ಕಾರ್ಯಗತವಾಗಿರುತ್ತವೆ ಎಂದು 
ಲೆಕ್ಕತಪಾಸಣಾ ತಂಡವು ತಿಳಿಸಿರುತ್ತದೆ. 


|. ಮೇ 2009 
ii. ಜೂನ್‌ 2009 
iii. ಜುಲೈ 2009 
iv. ಅಕ್ಟೋಬರ್‌ 2009 
V. ಡಿಸೆಂಬರ್‌ 2009 


ಮೇಲಿನ ಕ್ರಮ ಸಂಖ್ಯೆ (॥) ರಿಂದ (೪) ರ ಮಾಹೆಗಳಲ್ಲಿ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು ಸಹಿ 
ಮಾಡಿದ ಸೀಮೆಎಣ್ಣೆ ಹಂಚಿಕೆ ಆದೇಶಗಳಲ್ಲಿ ಇರುವ ಪಡಿತರ ಚೀಟಿ ಸಂಖ್ಯೆಗೂ ಹಾಗೂ ಆರೋಪಿಯು ಜಿಲ್ಲಾಧಿಕಾರಿಗಳ ಪರವಾಗಿ ಮತ್ತು 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳ ಪರವಾಗಿ ಸಹಿ ಮಾಡಿದ ಮರುಹಂಚಿಕೆ ಆದೇಶಗಳಲ್ಲಿ ಇರುವ ಪಡಿತರ ಚೀಟಿ ಸಂಖ್ಯೆಗಳಿಗೂ 
ವ್ಯತ್ಯಾಸವಿರುತ್ತದೆ. ಸಕ್ಷಮ ಪ್ರಾಧಿಕಾರಿಗಳು ಪ್ರತಿ ಪಡಿತರ ಚೀಟದಾರರಿಗೆ ನಿಗದಿಪಡಿಸಿದ ಸೀಮೆಎಣ್ಣೆ ಪ್ರಮಾಣವನ್ನು ಕಡೆಗಣಿಸಿ ತಮ್ಮದೇ ಆದ 
ವಿತರಣೆ ಪ್ರಮಾಣವನ್ನು ನಿಗದಿಪಡಿಸಿಕೊಂಡು ಕಾರ್ಯಗತಗೊಳಿಸಿರುವುದರಿಂದ, ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು 
ಕರ್ತವ್ಯಲೋಪವೆಸಗಿರುವುದು ಕಂಡುಬರುತ್ತದೆ. 

5 ಮೇ 2009ರ ಮಾಹೆಯ ಜಿಲ್ಲಾಧಿಕಾರಿಗಳ ಸೀಮೆಎಣ್ಣೆ ಮರುಹಂಚಿಕೆ ಆದೇಶದ ಮೀಸಲು ಪ್ರಮಾಣವನ್ನು 

ದುರುಪಯೋಗಪಡಿಸಿಕೊಂಡಿರುವ ಬಗ್ಗೆ : 

ಬೀದರ್‌ ಅನೌಪಚಾರಿಕ ಪಡಿತರ ಪ್ರದೇಶ ಮತ್ತು ತಾಲ್ಲೂಕು ಪಟ್ಟಣ ಪ್ರದೇಶಗಳಿಗೆ ಬೀದರ್‌ ಜಿಲ್ಲಾಧಿಕಾರಿಗಳು ದಿನಾಂಕ 14-05- 
2009ರ ಮರುಹಂಚಿಕೆ ಆದೇಶದಲ್ಲಿ ಪ್ರತಿ ಪಡಿತರ ಚೀಟಿದಾರರಿಗೆ 4 ಲೀಟರ್‌ನಂತೆ ಒಟ್ಟು 513.176 ಕೆ.ಎಲ್‌. (ಕಿಲೋ ಲೀಟರ್‌) ಸೀಮೆಎಣ್ಣೆ 
ಪ್ರಮಾಣವನ್ನು ಪಡಿತರ ಚೀಟಿದಾರರಿಗೆ ವಿತರಿಸಲು ಮತ್ತು ಉಳಿಕೆ 271357 ಕೆ.ಎಲ್‌. ಮೀಸಲು ದಾಸ್ತಾನಿಡಲು ಆದೇಶಿಸಲಾಗಿತ್ತು. ಸದರಿ 
ಆದೇಶವನ್ನು ಉಲ್ಲಂಘಿಸಿ ದಿನಾಂಕ 14-05-2009 ರಂದೇ ಆರೋಪಿ ಅವರಿಷ್ಠಾನುಸಾರ ಮೀಸಲು ಪ್ರಮಾಣವನ್ನು 24.967 ಕೆ.ಎಲ್‌.ಗೆ 
ಮಿತಿಗೊಳಿಸಿ ಪ್ರತಿ ಪಡಿತರ ಚೀಟಿದಾರರಿಗೆ 5 ಲೀಟರ್‌ನಂತೆ ವಿತರಣೆ ಮಾಡುವ ಮರುಹಂಚಿಕೆ ಆದೇಶವನ್ನು ಜಾರಿ ಮಾಡಿರುತ್ತಾರೆ. ಈ ರೀತಿ 
ಮೂಲ ಹಂಚಿಕೆ ಆದೇಶವನ್ನು ಉಲ್ಲಂಘಿಸಿ ತಮ್ಮದೇ ಆದ ಹಂಚಿಕೆ ಆದೇಶವನ್ನು ಜಾರಿ ಮಾಡಿ ಕಾರ್ಯಗತಗೊಳಿಸಿರುವುದರಿಂದ ಒಟ್ಟು 
246.390 ಕೆ.ಎಲ್‌. ಸೀಮೆಎಣ್ಣೆ ಮೀಸಲು ದಾಸ್ತಾನನ್ನು ದುರುಪಯೋಗಪಡಿಸಿಕೊಂಡಿರುವುದು ಕಂಡುಬರುತ್ತದೆ. 

ದುರುಪಯೋಗವಾದ ಸೀಮೆಎಣ್ಣೆ ಮತ್ತು ಅದರ ಬೆಲೆಯ ವಿವರಗಳು ಈ ಕೆಳಕಂಡಂತಿವೆ : 





|. ಜಿಲ್ಲಾಧಿಕಾರಿಗಳ ಆದೇಶದಂತೆ ಮೀಸಲು ಪ್ರಮಾಣ 271.357 ಕೆ.ಎಲ್‌. 
ii. ಅಕಮ ಆದೇಶದ (ಉಪ ನಿರ್ದೇಶಕರು) ಮೀಸಲು ಪಮಾಣ 24.967 ಕೆ.ಎಲ್‌. 
iii. ವತ್ತಾಸ 246.390 ಕೆ.ಎಲ್‌. 





iv. 246.390 ಕೆ.ಎಲ್‌. ೫ 1000 = 2,46,390 ಲೀಟರ್‌ 
(ಪ್ರತಿ ಲೀಟರ್‌ ಸೀಮೆಎಣ್ಣೆಯ ಪಡಿತರ ದರ ರೂ. 9.60) 
V. ದುರುಪಯೋಗದ ವಾದ = ರೂ. 23,65,344-00/- 
(2,46,390 X 9.60) 
Vi. ಸೀಮೆಎಣ್ಣೆ ಮೊತ್ತ : 
ಮಾರುಕಟ್ಟೆ ದರಗಳ ಪ್ರಕಾರ ಪಡಿತರ ದರದ } ಇ ರೂ. 47,30,688-00 
ಎರಡು ಪಟ್ಟು ಮೊತ್ತವಾಗಿರುತ್ತದೆ 
6. ಗ್ರಾಮಾಂತರ ಪ್ರದೇಶದ ಪಡಿತರ ಸೀಮೆಎಣ್ಣೆ ಹಂಚಿಕೆ ಕಡಿತಗೊಳಿಸಿ ಅನೌಪಚಾರಿಕ ಪಡಿತರ ಪ್ರದೇಶಕ್ಕೆ ಹಂಚಿಕೆ ಮಾಡಿ ಎರಡೆರಡು ಹಂಚಿಕೆ 
ಆದೇಶಗಳನ್ನು ಜಾರಿ ಮಾಡಿ ಸೀಮೆಎಣ್ಣೆ ದಾಸ್ತಾನನ್ನು ದುರುಪಯೋಗಪಡಿಸಿಕೊಂಡಿರುವ ಬಗ್ಗೆ : 
2009-10ನೇ ಸಾಲಿನ ಪಡಿತರ ಸೀಮೆಎಣ್ಣೆ ಹಂಚಿಕೆಯಲ್ಲಿ ಜೂನ್‌ 2009, ಜುಲೈ 2009, ಅಕ್ಟೋಬರ್‌ 2009 ಮತ್ತು ಡಿಸೆಂಬರ್‌ 
2009ರ ಮಾಹೆಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಸೀಮೆಎಣ್ಣೆ ಮರುಹಂಚಿಕೆ ಮಾಡಲು ಸಕ್ಷಮ ಪ್ರಾಧಿಕಾರಿಗಳಾದ ಬೀದರ್‌ ಜಿಲ್ಲಾಧಿಕಾರಿಗಳು 
(ಅನೌಪಚಾರಿಕ ಪಡಿತರ ಪ್ರದೇಶ ಮತ್ತು ಪಟ್ಟಣ ಪ್ರದೇಶಕ್ಕೆ ಹಾಗೂ ಜಿಲ್ಲಾ ಪಂಚಾಯತ್‌ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು 
(ಗ್ರಾಮಾಂತರ ಪ್ರದೇಶಕ್ಕೆ ಪಡಿತರ ಚೀಟಿದಾರರಿಗೆ ಸೀಮೆಎಣ್ಣೆ ಹಂಚಿಕೆ ಮಾಡುವ ಸಂಬಂಧ ಸ್ವತಃ ಸಹಿ ಮಾಡಿ ಹಂಚಿಕೆ ಆದೇಶಗಳನ್ನು ಜಾರಿ 
ಮಾಡಿರುತ್ತಾರೆ. ಆದರೆ, ಆರೋಪಿಯು ಅವರ ಕಛೇರಿ ಸಿಬ್ಬಂದಿಯು ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳ 
ಆದೇಶಗಳನ್ನು ನಿರ್ಲಕ್ಷಿಸಿ ಗ್ರಾಮಾಂತರ ಪ್ರದೇಶದ ಪಡಿತರ ಚೀಟಿದಾರರಿಗೆ ವಿತರಣೆ ಮಾಡಬೇಕಾದ ಪ್ರಮಾಣವನ್ನು ಕಡಿತಗೊಳಿಸಿ, ಬೀದರ್‌ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೭೭ 





ಅನೌಪಚಾರಿಕ ಪಡಿತರ ಪ್ರದೇಶಕ್ಕೆ ಹಂಚಿಕೆ ಮಾಡಿ ಜಿಲ್ಲಾಧಿಕಾರಿಗಳ ಪರವಾಗಿ ಮತ್ತು ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳ ಪರವಾಗಿ 
ಆರೋಪಿಯೇ ಸಹಿ ಮಾಡಿ ಅದೇ ದಿನಾಂಕದಲ್ಲಿ ಆದೇಶಗಳನ್ನು ಹೊರಡಿಸಿರುತ್ತಾರೆ. ಸಕ್ಷಮ ಪ್ರಾಧಿಕಾರದ ಪರವಾಗಿ ಆರೋಪಿಯು ಅವರದೇ 
ಆದ ಹಂಚಿಕೆ ಆದೇಶವನ್ನು ಜಾರಿಮಾಡುವುದರ ಮೂಲಕ ಗ್ರಾಮಾಂತರ ಪ್ರದೇಶದ ಪಡಿತರ ಸೀಮೆಎಣ್ಣೆ ವಿತರಣೆಯ ಪ್ರಮಾಣವನ್ನು ಕಡಿಮೆ 
ಮಾಡಿ, ಅನೌಪಚಾರಿಕ ಪಡಿತರ ಪ್ರದೇಶಕ್ಕೆ (ಐ.ಆರ್‌.ಎ.) ಹೆಚ್ಚುವರಿಯಾಗಿ ಹಂಚಿಕೆ ಮಾಡಿದ್ದು ದುರುಪಯೋಗವಾದ ನಿವ್ವಳ ಸೀಮೆಎಣ್ಣೆ ಪ್ರಮಾಣ 
ಈ ಕೆಳಕಂಡಂತಿದೆ. 



































ಘೋಷ್ತಾರೆ ಪಟ್ಟಿ 
ಕ್ರಸಂ. ತಿಂಗಳು ಪ್ರದೇಶ ಪ್ರಮಾಣ 
1 ಜೂನ್‌ 2009 ಐ.ಆರ್‌.ಏ. ಪಟ್ಟಣಕ್ಕೆ ಹೆಚ್ಚುವರಿ ವಿತರಣೆ 190.646 ಕೆ.ಎಲ್‌. 
2 ಜುಲ್ಪೆ 2009 ಐ.ಆರ್‌.ಏ. ಪಟ್ಟಣಕ್ಕೆ ಹೆಚ್ಚುವರಿ ವಿತರಣೆ 190.646 ಕೆ.ಎಲ್‌. 
3 ಅಕ್ಟೋಬರ್‌ 2009 ಐ.ಆರ್‌.ಏ. ಪಟ್ಟಣಕ್ಕೆ ಹೆಚ್ಚುವರಿ ವಿತರಣೆ 190.304 ಕೆ.ಎಲ್‌. 
4 ಡಿಸೆಂಬರ್‌ 2009 ಐ.ಆರ್‌.ಏ. ಪಟ್ಟಣಕ್ಕೆ ಹೆಚ್ಚುವರಿ ವಿತರಣೆ 103.516 ಕೆ.ಎಲ್‌. 
ದುರುಪಯೋಗದ ಒಟ್ಟು ಪ್ರಮಾಣ ಮ 675.112 ಕೆ.ಎಲ್‌ ೫ 1000 ಲೀಟರ್‌ 
= 6.75,112 ಲೀಟರ್‌ 
ಚಿಲ್ಲರೆ ಪಡಿತರ ಹಂಚಿಕೆ ದರದ ಪ್ರಕಾರ = 6.75.112 X ರೂ. 9.60 
ದುರುಪಯೋಗದ ಒಟ್ಟು ಮೊತ್ತ ವ ರೂ. 64,81,075.00/- 
ಮಾರುಕಟ್ಟೆ ದರದ ಪ್ರಕಾರ } = ರೂ. 64,81,075 « 2 = ರೂ. 1,29,62,150.00 


ದುರುಪಯೋಗದ ಮೊತ್ತದ ಎರಡರಷ್ಟು 
7. ಪ್ರಕೃತಿ ವಿಕೋಪ ಪರಿಹಾರಕ್ಕಾಗಿ ಮೀಸಲಿರಿಸಿದ ಸೀಮೆಎಣ್ಣೆಯ ದುರುಪಯೋಗದ ಬಗ್ಗೆ : 
2009ರ ಅಕ್ಟೋಬರ್‌ ಮಾಹೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೆಲವು ಜಿಲ್ಲೆಗಳು ಪ್ರವಾಹಕ್ಕೊಳಗಾಗಿ ತೊಂದರೆಗೊಳಗಾಗಿದ್ದನ್ನು 
ಮನಗೊಂಡು ಆಯುಕ್ತರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಬ ಅಧಿಕೃತ ಜ್ಞಾಪ ಪನ ಸಂಖ್ಯೆ 
ಸಿ.ಎಫ್‌.ಎಸ್‌./ಪಿಡಿ.3/27(3)/2009-10, ದಿನಾಂಕ 07-10-2009 ರಲ್ಲಿ ಬು ಸಂದರ್ಭದ ಬಳಕೆಗಾಗಿ 324 ಹೆ ಊತ 
ೇಮೆಎಣ್ಣೆಯನ್ನು ಜಿಲ್ಲೆಯಲ್ಲಿ ಮೀಸಲು ದಾಸ್ತಾನಿರಿಸಲು ಆದೇಶ ಜಾರಿ ಮಾಡಿರುತ್ತಾರೆ. ಸದರಿ ಮೀಸಲು ಸೀಮೆಎಣ್ಣೆಯನ್ನು ತುರ್ತು 
೦ದರ್ಭದಲ್ಲಿ ಸಂಬಂಧಪಟ್ಟ ಜಿಲ್ಲಾಡಳಿತವು ಸ್ಥಾಪಿಸಿದ ಗಂಜಿ ಕೇಂದ್ರಗಳ ಬಳಕೆಗಾಗಿ/ಪುನರ್‌ ವಸತಿ ಕೇಂದ್ರಗಳ ಬಳಕೆಗಾಗಿ/ಪ್ರವಾಹ ಪೀಡಿತ 


ತ್ರಸ್ಥರಿಗೆ ಹೆಚ್ಚುವರಿ ಪ್ರಮಾಣದಲ್ಲಿ ವಿತರಿಸುವ ಸಲುವಾಗಿ ಜಿಲ್ಲಾಧಿಕಾರಿಗಳ ವಿವೇಚನೆಗೊಳಪಟ್ಟು ಬಳಸಿಕೊಳ್ಳಬಹುದೆಂದು ಹಾಗೂ ಅದಕ್ಕೆ 
೦ಬಂಧಿಸಿದ ಮಾಹಿತಿಯನ್ನು ಇಲಾಖೆಗೆ ಸಲ್ಲಿಸುವಂತೆ ಆದೇಶದಲ್ಲಿ ಆಯುಕ್ತರು ಸೂಚಿಸಿರುತ್ತಾರೆ. 

ಆದರೆ, ಬೀದರ್‌ ಜಿಲ್ಲೆಯಲ್ಲಿ ಪ್ರವಾಹ ಉಂಟಾಗಿ ಪಡಿತರ ಸೀಮೆಎಣ್ಣೆಗೆ ಬೇಡಿಕೆ ಇರುವ ಬಗ್ಗೆ ಯಾವುದೇ ಮನವಿಗಳು 
ಸಲ್ಲಿಕೆಯಾಗದಿದ್ದರೂ ಆಯುಕ್ತರು ಪ್ರವಾಹ ಪೀಡಿತರ ಸಂತ್ರಸ್ಥರಿಗೆ ಮೀಸಲಿರಿಸಿದ 324 ಕಿಲೋ ಲೀಟರ್‌ ಸೀಮೆಎಣ್ಣೆಯನ್ನು ಸಕ್ಷಮ ಪ್ರಾಧಿಕಾರಿಗಳ 
(ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿಗಳು) ಪರವಾಗಿ ಶ್ರೀ ವಿಜಯಕುಮಾರ್‌ ಉಪ್ಪಿನ್‌, ಅವರು ತಮ್ಮ ಇಚ್ಚಾನುಸಾರ 
ಸಹಿ ಮಾಡಿ ಪ್ರತ್ಯೇಕ ಆದೇಶಗಳನ್ನು ಹೊರಡಿಸಿ ಸಾರ್ವಜನಿಕ ವಿತರಣಾ ಪದ್ಧತಿಯಡಿ ಬಳಸಿಕೊಂಡಿರುವುದು ಕಂಡುಬಂದಿದೆ. 

ಪ್ರವಾಹ ಪೀಡಿತ ಸಂತ್ರಸ್ಥರಿಗಾಗಿ ಮೀಸಲಿರಿಸಿದ ಸೀಮೆಎಣ್ಣೆಯ ಒಟ್ಟು ಪ್ರಮಾಣ 3,24,000 ಲೀಟರ್‌ (324 ಕೆ.ಎಲ್‌.) (ಪ್ರತಿ 
ಲೀಟರ್‌ಗೆ ರೂ. 9.60 ರಂತೆ) ಗಳ ಮೊತ್ತ 3110,400/- ಗಳು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗಿರುತ್ತದೆ. ಸದರಿ ನಷ್ಟಕ್ಕೆ ಆರೋಪಿಯೇ 
ಹೊಣೆಗಾರರಾಗಿರುತ್ತಾರೆಂದು, ಸರ್ಕಾರ ನಿಗದಿಪಡಿಸಿದ ದರಗಳ ಪ್ರಕಾರ ದುರುಪಯೋಗದ ಮೊತ್ತವನ್ನು ಮಾರುಕಟ್ಟೆ ಬೆಲೆಗೆ ಪರಿವರ್ತಿಸಿಕೊ೦ಡಲ್ಲಿ 
ರೂ. 62,20,800/- ಗಳಾಗುತ್ತದೆ. (ರೂ. 31,10,400 x 2 = 62,20,800). 
8. ಆಡಳಿತ ವರ್ಗದ ವಿವರ 

ದಿನಾಂಕ 01-04-2007 ರಿಂದ 31-12-2009ರ ವರೆಗಿನ ಅವಧಿಯ ಆಡಳಿತ ವರ್ಗದ ವಿವರ ಈ ಕೆಳಕಂಡಂತೆ ಇರುವುದು. 


UL ಜ 2 
(4 




















ಕ್ರ ಸಂ. ಹುದ್ದೆಗಳು ಹೆಸರು ಮತ್ತು ದಿನಾಂಕ 

1 ಜಿಲ್ಲಾಧಿಕಾರಿಗಳು 1. ಶ್ರೀ ಮನೀಷ್‌ಮೌದ್ಗಿಲ್‌, ಭಾ.ಆ.ಸೇ. ದಿ : 01-04-07 ರಿಂದ 03-09-07 
2. ಶ್ರೀ ಹರ್ಷಗುಪ್ತಾ ಭಾ.ಆ.ಸೇ. ದಿ : 03-09-07 ರಿಂದ 31-03-10 

2 ಉಪ ನಿರ್ದೇಶಕರು |1. ಶ್ರೀ ವಿಜಯಕುಮಾರ್‌ ಉಪ್ಪಿನ್‌, ದಿ : 20-02-07 ರಿಂದ 29-12-09 
2. ಶ್ರೀಮತಿ ಜಹೀರಾನಸಿಮ, ಕೆ.ಎ.ಎಸ್‌. ಸಹಾಯಕ ಆಯುಕ್ತರು (ಪ್ರಭಾರ) 

3 ವ್ಯವಸ್ಥಾಪಕರು 1. ಶ್ರೀ ಟಿ.ಎಲ್‌ ಸುಭಾಸ್‌ (ಪ್ರಭಾರ) ದಿ : 01-04-07 ರಿಂದ 25-05-07 
2. ಶ್ರೀ ಪ್ರಕಾಶ್‌ ಚಿಂಚೋಳ್ಳಿಕ್ಷರ್‌, ಕಂದಾಯ ಶಿರಸ್ಕೆದಾರರು, ದಿ : 29-05-07 ರಿಂದ 31.03.10. 

4 ಲೆಕ್ಕ ಅಧೀಕ್ಷಕರು 1. ಶ್ರೀ ಟಿ.ಎಲ್‌. ಸುಭಾಸ್‌ (ಪ್ರಭಾರ) ದಿ : 01-04-07 ರಿಂದ 25-05-07 
2. ಶ್ರೀ ಮೌಲಾಸಾಬ್‌, ಪ್ರದ.ಸ. (ಪ್ರಭಾರ) ದಿ : 01-04-08 ರಿಂದ 20-11-08 
3. ಶ್ರೀ ಕಡ್ಡಿ ಶಾಮಣ್ವ, ದಿನಾಂಕ 21-11-08 ರಿಂದ 31-03-10. 

5 ಆಹಾರ 1. ಶ್ರೀ ಪ್ರಕಾಶ್‌ ಚಿ೦ಚೊಳ್ಳಿಕ್ಕರ್‌, 29-05-07 ರಿಂದ 31-03-10 

ಶಿರಸೇದಾರರು 














6 ಆಹಾರ ನಿರೀಕ್ಷಕರು | |. ಶ್ರೀ ಮನೋಹರ್‌ ಹಾದಿಮನಿ, ಅನೌಪಚಾರಿಕ ಪಡಿತರ ಪ್ರದೇಶ 











೧೯೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 














2. ಶ್ರೀ ಸುಧಾಕರ, ದ್ವಿ.ದ.ಸ., ಅ.ಪ.ಪ್ರ ಪ್ರಭಾರ, ದಿ : 11-05-07 ರಿಂದ 06-02-10 
3. ಶ್ರೀ ರವಿ ಸೂರ್ಯವಂಶಿ, ದ್ವಿದ.ಸ., ಅ.ಪ.ಪ್ರ. ಬೀದರ್‌ (ಪ್ರಭಾರ) ದಿ : 11-05-07 ರಿಂದ 01-03-08 








ದಿನಾಂಕ 31-03-2010 ರವರೆಗಿನ ಅವಧಿಯಲ್ಲಿ ತಹಶೀಲ್ದಾರ್‌ರವರ ಕಛೇರಿಯ ಆಹಾರ ನಿರೀಕ್ಷಕರ ವಿವರಗಳು ಈ ಕೆಳಕಂಡಂತೆ ಇರುತ್ತದೆ 





















































ಕ್ರಸಂ. ಹೆಸರು ಮತ್ತು ಹುದ್ದೆ ದಿನಾಂಕ 
1 ಶ್ರೀ ಮಾರುತಿ ನಿರಾಟೆ, ಆಹಾರ ನಿರೀಕ್ಷಕರು, ತಹಶೀಲ್ದಾರ್‌ ಕಛೇರಿ, ಬೀದರ್‌ 01-04-2007 31-03-2010 
2 ಶ್ರೀ ಸಿದ್ದಪ, ಆಹಾರ ನಿರೀಕ್ಷಕರು, ತಹಶೀಲ್ದಾರ್‌ ಕಛೇರಿ, ಬೀದರ್‌ 09-01-2009 31-03-2010 
3 ಶ್ರೀ ರಾಮದಾಸ, ಆಹಾರ ಶಿರಸೇದಾರರು, ತಹಶೀಲ್ದಾರ್‌ ಕಛೇರಿ, ಔರಾದ್‌ 01-04-2007 31-03-2010 
4 ಶ್ರೀ ಐ.ಹೆಚ್‌. ಗೋಂಬಿ, ಆಹಾರ ಶಿರಸ್ತೇದಾರರು, ತಹಶೀಲ್ದಾರ್‌ ಕಛೇರಿ, ಭಾಲ್ತಿ 01-04-2007 31-03-2010 
೨ ಶ್ರೀ ರಾಮಚಂದ್ರ ರೋಡೆ, ಆಹಾರ ನಿರೀಕ್ಷಕರು, ತಹಶೀಲ್ದಾರ್‌ ಕಛೇರಿ, ಭಾಲ್ಕಿ 07-04-2007 26-03-2010 
ಮ್ಹತಪಟ್ಟಿರುತ್ತಾರೆ 
6 ಶ್ರೀ ನಾಗೇಂದ್ರ ಭಾಸ್ಕತಕರ, ಆಹಾರ ನಿರೀಕ್ಷಕರು, ತಹಶೀಲ್ದಾರ್‌ ಕಛೇರಿ, ಭಾಲ್ಕಿ 16-12-2008 17-03-2009 
(ಅಮಾನತ್ತು 
ಗೊಂಡಿರುತ್ತಾರೆ) 
7) ಶ್ರೀ ಅಬ್ದುಲ್‌ ಹಮೀದ, ಆಹಾರ ಶಿರಸ್ಟೇದಾರರು, ತಹಶೀಲ್ದಾರ್‌ ಕಛೇರಿ, 01-04-2007 06-02-2009 
ಬಸವಕಲ್ಲಾಣ 
ಶ್ರೀ ಶಿವರೆಡ್ಡಿ, ಆಹಾರ ಶಿರಸೇದಾರರು, ತಹಶೀಲ್ದಾರ್‌ ಕಛೇರಿ, ಬಸವಕಲ್ತ್ಮಾಣ 07-02-2009 31-03-2010 
9 ಶ್ರೀ ಜಿ.ಎಸ್‌. ಉಪ್ಪಾರ, ಆಹಾರ ನಿರೀಕ್ಷಕರು, ತಹಶೀಲ್ದಾರ್‌ ಕಛೇರಿ, 01-04-2007 30-06-2008 (ನಿವೃತ್ತಿ 
ಬಸವಕಲ್ತಾಣ ಹೊಂದಿರುತ್ತಾರೆ) 
10 ಶ್ರೀ ಸುರ್ಯಕಾಂತ ಘುಲಾರಿ, ಆಹಾರ ನಿರೀಕ್ಷಕರು, ತಹಶೀಲ್ದಾರ್‌ ಕಛೇರಿ, 08-07-2008 18-11-2009 
ಬಸವಕಲ್ಲಾಣ 
Il ಶ್ರೀ ಮರೆಗಪ ಆಹಾರ ನಿರೀಕ್ಷಕರು, ತಹಶೀಲ್ದಾರ್‌ ಕಛೇರಿ, ಬಸವಕಲ್ವಾಣ 27-11-2009 31-03-2010 
12 ಶ್ರೀ ಶಿವಶರಣಪ್ಪ ಆಹಾರ ಶಿರಸ್ನೇದಾರರು,, ತಹಶೀಲ್ದಾರ್‌ ಕಛೇರಿ, 01-04-2007 07-02-2010 
ಹುಮ್ಮಾಬಾದ್‌ 
13 ಶ್ರೀ ಕಾಶಿನಾಥ್‌ ಹಿರೇಮಣಿಕರ, ಆಹಾರ ಶಿರಸ್ತೇದಾರರು, ತಹಶೀಲ್ದಾರ್‌ ಕಛೇರಿ, 17-02-2010 31-03-2010 
ಹುಮ್ಮಾಬಾದ್‌ 
14 ಶ್ರೀ ವಿಜಯಕುಮಾರ, ಆಹಾರ ನಿರೀಕ್ಷಕರು, ತಹಶೀಲ್ದಾರ್‌ ಕಛೇರಿ, 01-04-2010 31-03-2010 
ಹುಮ್ಮಾಬಾದ್‌ 
15 ಶ್ರೀ ಡಿ.ಬಿ. ಪಾಟೀಲ, ಆಹಾರ ನಿರೀಕ್ಷಕರು ತಹಶೀಲ್ದಾರ್‌ ಕಛೇರಿ, 13-11-2008 18-11-2009 
ಹುಮ್ಮಾಬಾದ್‌ 














ಜಿಲ್ಲಾಧಿಕಾರಿಗಳು, ಬೀದರ್‌ ಇವರ ಕೋರಿಕೆಯಂತೆ ಮೇಲೆ ವಿವರಿಸಿದ ದುರುಪಯೋಗ/ನ್ಯೂನತೆಗಳನ್ನು ಆಯುಕ್ತರು, ಆರ್ಹ, ನಾಗರಿಕ 
ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರಿಂದ ನಿಯೋಜಿಸಿದ ಲೆಕ್ಕ ತಪಾಸಣಾ ತಂಡವು ಪತ್ತೆ ಹಚ್ಚಿದ್ದು ಪ್ರಮುಖವಾಗಿ ಈ 
ಕೆಳಕಂಡ ಅಂಶಗಳನ್ನು ಗುರುತಿಸಬಹುದು. 


ಆಯುಕ್ತರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರ ಕಛೇರಿಯಿಂದ ಮಾಸಿಕ 
ಆಹಾರಧಾನ್ಯ ಹಂಚಿಕೆ ಆದೇಶದಲ್ಲಿ ನಮೂದಿಸಿದ ಪಡಿತರ ಚೀಟಿಗಳ ಸಂಖ್ಯೆಗೂ, ಉಪ ನಿರ್ದೇಶಕರು ಮರು ಹಂಚಿಕೆ 
ಮಾಡುವಾಗ ಆಹಾರಧಾನ್ಯ ವಿತರಣೆಗಾಗಿ ಪರಿಗಣಿಸಿದ ಪಡಿತರ ಚೀಟಿಗಳ ಸಂಖ್ಯೆಗೂ ಪ್ರತಿ ಮಾಹೆಯಲ್ಲಿ ವ್ಯತ್ಯಾಸವಿರುತ್ತದೆ. 
ಅಂದರೆ, ಉಪ ನಿರ್ದೇಶಕರು ಹೆಚ್ಚು ಪಡಿತರ ಚೀಟಿಗಳ ಸಂಖ್ಯೆಯನ್ನು ನಮೂದಿಸಿರುತ್ತಾರೆ. ಈ ಬಗ್ಗೆ ಮಾಹಿತಿಯನ್ನು 
ಆಯುಕ್ತರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರ ಗಮನಕ್ಕೆ ತಂದಿರುವುದಿಲ್ಲ. 
ಆಯುಕ್ತರು, ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಇವರು ಬೀದರ್‌ ಜಿಲ್ಲೆಗೆ ಹಂಚಿಕೆ 
ಮಾಡಿದ ಸೀಮೆಎಣ್ಣೆ ಪ್ರಮಾಣಕ್ಕೆ ಅನುಗುಣವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 
ಮರುಹಂಚಿಕೆ ಆದೇಶಗಳನ್ನು ಮಾಡಿರುತ್ತಾರೆ. ಆದರೆ, ಕೆಲವು ಮಾಹೆಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿಗಳು ಅನುಮೋದಿಸಲ್ಪಟ್ಟ ಆದೇಶಗಳನ್ನು ಬದಲಾಯಿಸಿ ಹಂಚಿಕೆ ಮತ್ತು ವಿತರಣೆ ಪ್ರಮಾಣದಲ್ಲಿ 
ವ್ಯತ್ಯಾಸ ಮಾಡಿ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಪರವಾಗಿ ಆರೋಪಿಯೇ ಸಹಿ ಮಾಡಿ, 
ಅದೇ ಆದೇಶಗಳನ್ನು ಜಾರಿಗೊಳಿಸಿರುತ್ತಾರೆ. ಆ ರೀತಿ ಆದೇಶವನ್ನು ಬದಲಾಯಿಸಲು ಆಹಾರಧಾನ್ಯ ಮತ್ತು ಸೀಮೆಎಣ್ಣೆ 
ಮರುಹಂಚಿಕೆ ಮಾಡಲು ಸಕ್ಷಮ ಪ್ರಾಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ 
ಆದೇಶ/ಅನುಮತಿ ಪಡೆದಿರುವುದಿಲ್ಲ. 








ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೭೯ 





10. ಹಾಗೆಯೇ, ಸರ್ಕಾರದ ಬೊಕ್ಕಸಕ್ಕೆ ಈ ಕೆಳಕಂಡಂತೆ ಆರ್ಥಿಕ ನಷ್ಟ ಉಂಟಾಗಿರುವುದಾಗಿ ಲೆಕ್ಕ ತಪಾಸಣಾ ತಂಡವು ತಿಳಿಸಿದೆ. 
|... ಪ್ರವಾಹ ಪೀಡಿತರ ಪರಿಹಾರಕ್ಕಾಗಿ ಹಂಚಿಕೆಯಾದ ಅಕ್ಕಿ-ಗೋಧಿಯ }ರೂ. 1,15,20,506 
ಮುಂಗಡ ಎತ್ತುವಳಿಯಿಂದಾದ ನಷ್ಟ. 


ll. ಮೇ-2009ರ ಮಾಹೆಯಲ್ಲಿ ಜಿಲ್ಲಾಧಿಕಾರಿಗಳ ಮರುಹಂಚಿಕೆ } ರೂ. 47,30,688 
ಆದೇಶದ ದುರುಪಯೋಗದಿಂದಾದ ನಷ್ಟ 
i. ಗ್ರಾಮಾಂತರ ಪ್ರದೇಶದ ಸೀಮೆಎಣ್ಣೆಯನ್ನು ಅನೌಪಚಾರಿಕ } ರೂ. 1,29,62,150 


ಪಡಿತರ ಪ್ರದೇಶಕ್ಕೆ ಮರುಹಂಚಿಕೆ ಮಾಡಿರುವ 
ಎರಡೆರಡು ಮರುಹಂಚಿಕೆ (1RA) ಆದೇಶಗಳ ಜಾರಿಯಿಂದಾಗಿ 
ಆದ ನಷ್ಟ 
1... ಪ್ರಕೃತಿ ವಿಕೋಪ ಪರಿಹಾರಕ್ಕಾಗಿ ಮೀಸಲಾಗಿರಿಸಿದ ಮೀಸಲು } ರೂ. 62,20,800 
ಸೀಮೆಎಣ್ಣೆಯನ್ನು ದುರುಪಯೋಗಪಡಿಸಿಕೊಂಡಿರುವುದರಿಂದಾದ ನಷ್ಟ 
ಒಟ್ಟು ರೂ. 354,34,144 
ಒಟ್ಟಾರೆ, ಸರ್ಕಾರಕ್ಕಾಗಲಿ ಅಥವಾ ಸಕ್ಷಮ ಪ್ರಾಧಿಕಾರಗಳಿಗಾಗಲಿ ಮಾಹಿತಿ ನೀಡದೆ ಆರೋಪಿಯು ಅವರ ಹಂತದಲ್ಲಿಯೇ 
ಆಹಾರಧಾನ್ಯ/ಸೀಮೆಎಣ್ಣೆ ಮರುಹಂಚಿಕೆ ಆದೇಶಗಳನ್ನು ಬದಲಾವಣೆ ಮಾಡಿಕೊಳ್ಳುವುದರ ಮೂಲಕ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು 
ಸರ್ಕಾರಕ್ಕೆ ಸುಮಾರು ರೂ. 3,54,34,144.00/- ಗಳ ಆರ್ಥಿಕ ನಷ್ಟ ಉಂಟಾಗಲು ಶ್ರೀ ವಿಜಯಕುಮಾರ್‌ ಉಪ್ಪಿನ್‌, ಉಪ ನಿರ್ದೇಶಕರುಗಳು 
ಕಾರಣರಾಗಿದ್ದು ಅವರಿಗೆ ಬೆಂಬಲ ನೀಡಿರುವ ಶ್ರೀ ಸುಧಾಕರ, ಬೀದರ್‌ ಅನೌಪಚಾರಿಕ ಪಡಿತರ ಪ್ರದೇಶದ ಪ್ರಭಾರ ಆಹಾರ ನಿರೀಕ್ಷಕರು ಹಾಗೂ 
ಶ್ರೀ ಪ್ರಕಾಶ ಚಿಂಚೊಳಿಕರ್‌ ರವರುಗಳ ಮೇಲೆ ಸಿಸಿಎ ನಿಯಮಗಳ ಪ್ರಕಾರ ಆಡಳಿತಾತ್ಮಕ ಕ್ರಮಕೈಗೊಂಡು ಸರ್ಕಾರದ ಬೊಕ್ಕಸಕ್ಕೆ ಆಗಿರುವ ನಷ್ಟದ 
ಪ್ರಮಾಣವನ್ನು ವಸೂಲಿ ಮಾಡಬೇಕಿರುತ್ತದೆಂದು ಲೆಕ್ಕ ತಪಾಸಣಾ ತಂಡವು ತಿಳಿಸಿರುತ್ತದೆ. 
ಆದುದರಿಂದ, ಶ್ರೀ ವಿಜಯಕುಮಾರ್‌ ಉಪ್ಪಿನ್‌, ಉಪ ನಿರ್ದೇಶಕರು ಇವರ ಅಧಿಕಾರಾವಧಿಯಲ್ಲಿ ಅಧಿಕಾರ ದುರುಪಯೋಗ, 
ಕರ್ತವ್ಯಲೋಪ ಹಾಗೂ ಅದರಿಂದ ಸರ್ಕಾರಕ್ಕೆ ಉಂಟಾದ ಆರ್ಥಿಕ ನಷ್ಟದ ಪ್ರಕರಣಗಳ ಬಗ್ಗೆ ಸಮಗ್ರ ತನಿಖೆ ನಡೆಸುವುದು ಸೂಕ್ತವೆಂದು 
ಸರ್ಕಾರವು ತೀರ್ಮಾನಿಸಿದೆ, ಅದರಂತೆ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ಆನಾಸ 50 ಆಇಸೇ 2011, ಬೆಂಗಳೂರು, ದಿನಾಂಕ 07ನೇ ಏಪ್ರಿಲ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಲಾದ ಅಂಶಗಳ ಹಿನ್ನೆಲೆಯಲ್ಲಿ ಪ್ರಕರಣವನ್ನು ಸರ್ಕಾರದ ಹಂತದಲ್ಲಿ ಪರಿಶೀಲಿಸಿದ್ದು, ಶ್ರೀ ವಿಜಯಕುಮಾರ್‌ 
ಉಪ್ಪಿನ್‌, ಅವರು ಬೀದರ್‌ನಲ್ಲಿ ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪ ನಿರ್ದೇಶಕರಾಗಿದ್ದ ಅವಧಿಯಲ್ಲಿ 
ಅಧಿಕಾರ ದುರುಪಯೋಗಪಡಿಸಿಕೊಂಡಿರುವುದು, ಕರ್ತವ್ಯ ನಿರ್ವಹಣೆಯಲ್ಲಿ ಲೋಪವೆಸಗಿರುವುದು ಮತ್ತು ಅದರಿಂದ ಸರ್ಕಾರಕ್ಕೆ ಸುಮಾರು ರೂ. 
3,54,34,144/- ಆರ್ಥಿಕ ನಷ್ಟ ಉಂಟಾಗಿರುವುದು ವಿಶೇಷ ಲೆಕ್ಕ ತಪಾಸಣಾ ವರದಿಯಿಂದ ಮೇಲ್ನೋಟಕ್ಕೆ ಕಂಡು ಬಂದಿರುವುದರಿಂದ, 
ಸಮಗ್ರವಾದ ತನಿಖೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಕುರಿತು ಪ್ರಕರಣವನ್ನು ಕರ್ನಾಟಕ ಲೋಕಾಯುಕ್ತ ಅಧಿನಿಯಮ 1984ರ ಕಲಂ 7(2ಎ) 
ರಡಿಯಲ್ಲಿ ಮಾನ್ಯ ಲೋಕಾಯುಕ್ತರವರಿಗೆ ವಹಿಸಿ ಆದೇಶಿಸಲಾಗಿದೆ. 








ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಸೋಮಣ್ಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 1150 (ಆಹಾರ-1 ಮತ್ತು 2 ಶಾಖೆ), 
ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 


ವಿಷಯ : ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆಯ ಮುಖ್ಯ ಹಣಕಾಸು ಅಧಿಕಾರಿಯವರಿಗೆ ಎ.ಸಿ. 
ಬಿಲ್‌ ಮೂಲಕ ಖಜಾನೆಯಿಂದ ಹಣ ಸೆಳೆಯಲು ಅಧಿಕಾರ ನೀಡಿರುವ ಬಗ್ಗೆ. 
ಓದಲಾಗಿದೆ: 1 ಸರ್ಕಾರಿ ಆದೇಶ ಸಂಖ್ಯೆ ; ಹೆಚ್‌ಎಫ್‌ಡಬ್ಲ್ಯೂ/ೆಹೆಚ್‌ಎಸ್‌ಡಿಆರ್‌ಪಿ/ಎಸ್‌ಇಸಿಟಿ-1/2006, ದಿನಾಂಕ 30-12-2006. 
2. ಸರ್ಕಾರಿ ಆದೇಶ ಸಂಖ್ಯೆ ; ಹೆಜ್‌ಎಫ್‌ಡಬ್ಲ್ಯೂ/ೆಹೆಚ್‌ಎಸ್‌ಡಿಆರ್‌ಪಿ/ಎಸ್‌ಇಸಿಟ/ಜಿಓ-1/2007, ದಿನಾಂಕ 
31-7-2008. 
3. ಸರ್ಕಾರಿ ಆದೇಶ ಸಂಖ್ಯೆ ; ಹೆಚ್‌ಎಫ್‌ಡಬ್ಬ್ಯೂಗೆಹೆಚ್‌ಎಸ್‌ಡಿಆರ್‌ಪಿ/ಎಸ್‌ಇಸಿಟಿ/ಜಿಓ-1/2007, ದಿನಾಂಕ 
4-0-2008. 
4. ಸರ್ಕಾರಿ ಆದೇಶ ಸಂಖ್ಯೆ : ಹೆಜ್‌ಎಫ್‌ಡಬ್ಲ್ಯೂ (ಪಿಆರ್‌) 63 ಡಬ್ಬ್ಯೂಬಿಎ 2009, ಬೆಂಗಳೂರು, ದಿನಾಂಕ 
21-04-2009. 
5. ಸರ್ಕಾರಿ ಆದೇಶ ಸಂಖ್ಯೆ : ಹೆಜ್‌ಎಫ್‌ಡಬ್ಲ್ಯೂ (ಪಿಆರ್‌) 63 ಡಬ್ಬ್ಯೂಬಿಎ 2009, ಬೆಂಗಳೂರು, ದಿನಾಂಕ 
24-05-2010. 
ಪ್ರಸ್ತಾವನೆ : 
ಮೇಲೆ (1 ರಲ್ಲಿ ಓದಲಾದ ಸರ್ಕಾರಿ ಆದೇಶದಲ್ಲಿ ವಿಶ್ವಬ್ಯಾಂಕ್‌ ನೆರವಿನ ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಮತ್ತು ಸುಧಾರಣಾ 
ಯೋಜನೆಯನ್ನು ಪ್ರಾರಂಭಿಸಲು ಮಂಜೂರಾತಿ ನೀಡಲಾಗಿದೆ. ಯೋಜನೆ ಕಛೇರಿಯಲ್ಲಿ ತುರ್ತು ಸಂದರ್ಭಗಳಲ್ಲಿ ಕಛೇರಿ ವೆಚ್ಚವನ್ನು ಭರಿಸಲು 


೧೯೮೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಸಾಧ್ಯವಾಗುವಂತೆ ರೂ. 75,000-00 ಗಳು ಅಥವಾ ಕಡಿಮೆ ಹಣವನ್ನು ಎ.ಸಿ. ಬಿಲ್‌ ಮೂಲಕ ಖಜಾನೆಯಿಂದ ಸೆಳೆಯಲು ಯೋಜನೆಯ 
ಮುಖ್ಯ ಹಣಕಾಸು ಅಧಿಕಾರಿಯವರಿಗೆ ಮೇಲೆ (2) ರಿಂದ (5) ರಲ್ಲಿ ಓದಲಾದ ಸರ್ಕಾರಿ ಆದೇಶಗಳನ್ವಯ ಕ್ರಮವಾಗಿ 2007-08, 2008-09, 
2009-10 ಮತ್ತು 2010-11ನೇ ಸಾಲಿನಲ್ಲಿ ಅಧಿಕಾರ ನೀಡಲಾಗಿತ್ತು. ಸದರಿ ಸೌಲಭ್ಯವನ್ನು 2011-12ನೇ ಸಾಲಿನಲ್ಲಿ ಮುಂದುವರೆಸಲು 
ಪ್ರಸ್ತಾಪಿಸಲಾಗಿದೆ. 
ಆದ್ದರಿಂದ ಕೆಳಕಂಡ ಆದೇಶ. 
ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಎಫ್‌ಡಬ್ಲ್ಯೂ (ಪಿಆರ್‌) 63 ಡಬ್ಬ್ಯೂಬಿಎ 2009, ಬೆಂಗಳೂರು, ದಿನಾಂಕ 13ನೇ ಏಪ್ರಿಲ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಸರ್ಕಾರವು, ಕರ್ನಾಟಕ ಆರೋಗ್ಯ ವ್ಯವಸ್ಥೆ ಅಭಿವೃದ್ಧಿ ಮತ್ತು ಸುಧಾರಣಾ ಯೋಜನೆಯ 
ಕಾರ್ಯಚಟುವಟಿಕೆಗಳ ಸಂಬಂಧ ತುರ್ತು ಸಂದರ್ಭಗಳಲ್ಲಿ ವೆಚ್ಚವನ್ನು ಭರಿಸುವ ಸಲುವಾಗಿ 2011-12 ನೇ ಸಾಲಿನಲ್ಲಿ ರೂ. 75,000-00 
(ಎಪ್ಪತ್ತೈದು ಸಾವಿರ ರೂಪಾಯಿಗಳು ಮಾತ್ರ) ಅಥವಾ ಕಡಿಮೆ ಹಣವನ್ನು ಎ.ಸಿ. ಬಿಲ್‌ ಮೂಲಕ ಲೆಕ್ಕಶೀರ್ಷಿಕೆ “2210-06-800-0-84-051 
(ಸಾಮಾನ್ಯ ವೆಚ್ಚಗಳು)” ಅಡಿಯಲ್ಲಿ ಖಜಾನೆಯಿಂದ ಸೆಳೆಯಲು ಯೋಜನಾ ಕಛೇರಿಯ ಮುಖ್ಯ ಹಣಕಾಸು ಅಧಿಕಾರಿ ಇವರಿಗೆ ಅಧಿಕಾರ ನೀಡಿದೆ. 
ಈ ಸೌಲಭ್ಯವು 31-03-2012 ರವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ಶಶಿಧರ್‌, 
ಸರ್ಕಾರದ ಉಪ ಕಾರ್ಯದರ್ಶಿ, 
ಪಿ.ಆರ್‌. 1151 ಕೆಹೆಜ್‌ಎಸ್‌ಡಿಆರ್‌ಪಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ವಾಣ ಇಲಾಖೆ. 
ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ 
ವಿಷಯ : 2011-12ನೇ ಸಾಲಿಗೆ ಇಲಾಖೆಯ ಅಂಗ ಸಂಸ್ಥೆಗಳ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ 
ಮೊದಲನೇ ಕಂತಿನ ಅನುದಾನ ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ವಿಯಇ 189 ವಿತ್ರಮ 2010, ದಿನಾಂಕ 19-03-2011. 
ಪ್ರಸ್ತಾವನೆ : 
ಮೇಲೆ (1) ರಲ್ಲಿ ಓದಲಾದ ಆದೇಶದಲ್ಲಿ ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ, ವಿಜ್ಞಾನ 
ಮತ್ತು ತಂತ್ರಜ್ಞಾನ ವಿಭಾಗದಲ್ಲಿ ಚಾಲ್ತಿಯಲ್ಲಿರುವ ಯೋಜನೆಗಳನ್ನು ಮುಂದುವರಿಸಿ, 2011-12ನೇ ಸಾಲಿನಲ್ಲಿ ಲೆಕ್ಕ ಶೀರ್ಷಿಕೆ 3425-60-200-0- 
01 (101)(ಯೋ) ವೈಜ್ಞಾನಿಕ ಸಂಸ್ಥೆಗಳಿಗೆ ಸಹಾಯಾನುದಾನವಾಗಿ ಒಟ್ಟು ರೂ.500.00 ಲಕ್ಷಗಳ ಅನುದಾನವನ್ನು ಕಲ್ಪಿಸಲಾಗಿದೆ. 
2011-12ನೇ ಸಾಲಿನಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಅಂಗ ಸಂಸ್ಥೆಗಳಾದ ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ 
ಅಕಾಡೆಮಿ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಯಾ ಮ೦ಡಳಿ, ಜವಹರಲಾಲ್‌ ನೆಹರು ತಾರಾಲಯ ಹಾಗೂ ಕರ್ನಾಟಕ ರಾಜ್ಯ ವಿಜ್ಞಾನ 
ಪರಿಷತ್ತು ಈ ಸಂಸ್ಥೆಗಳು ಹಮ್ಮಿಕೊಂಡಿರುವ ವೈಜ್ಞಾನಿಕ ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ ಮೊದಲನೇ ಕಂತಿನ 
ಸಹಾಯಾನುದಾನ ಬಿಡುಗಡೆ ಮಾಡಬೇಕಾಗಿದೆ. ಆದ್ದರಿಂದ ಮೊದಲನೇ ಕಂತಿನ ಅನುದಾನ ಬಿಡುಗಡೆಗೆ ಪರಿಶೀಲಿಸಿದ ಸರ್ಕಾರ ಈ ಕೆಳಕಂಡಂತೆ 
ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ: ವಿಯಇ 50 ವಿತ್ರಮ 2011, ಬೆಂಗಳೂರು, ದಿನಾಂಕ 13ನೇ ಏಪ್ರಿಲ್‌ 2011 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ವೈಜ್ಞಾನಿಕ ಸಂಸ್ಥೆಗಳಿಗೆ 
ಸಹಾಯಾನುದಾನವಾಗಿ ಕಾಯ್ದಿರಿಸಲಾದ ರೂ.500.00 ಲಕ್ಷಗಳಲ್ಲಿ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಕೆಳಕಂಡ 4 ಸಂಸ್ಥೆಗಳು ಹಮ್ಮಿಕೊಂಡಿರುವ 
ಕಾರ್ಯಚಟುವಟಿಕೆ ಮತ್ತು ಆಡಳಿತ ನಿರ್ವಹಣೆಗಾಗಿ ಮೊದಲನೇ ಕಂತಿನ ಅನುದಾನವಾಗಿ ಲೆಕ್ಕ ಶೀರ್ಷಿಕೆ 3425-60-200-0-01 (101)(ಯೋ) 
ಇದರಡಿಯಲ್ಲಿ ಒಟ್ಟಾರೆ ರೂ. 55.00 ಲಕ್ಷ (ಐವತ್ತೈದು ಲಕ್ಷಗಳು ಮಾತ್ರ ಗಳನ್ನು ಈ ಕೆಳಕಂಡ ಷರತ್ತು ಮತ್ತು ನಿಬಂಧನೆಗಳಿಗೆ ಒಳಪಟ್ಟು 
ಮಂಜೂರು ಮಾಡಿದೆ. 


























ರೂ. ಲಕ್ಷಗಳಲ್ಲಿ 
1 ಸದಸ್ವ-ಕಾರ್ಯದರ್ಶಿ, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ 12.50 
2 ನಿರ್ದೇಶಕರು, ಜವಹರಲಾಲ್‌ ನೆಹರು ತಾರಾಲಯ 15.00 
3 ಗೌರವ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರವಿದ್ಧಾ ಮಂಡಳಿ 14.00 
4 ಗೌರವ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು 13.50 
ಒಟ್ಟು 55.00 





1) ಈ ಹಣವನ್ನು 2011-12ನೇ ಸಾಲಿನ ಆಯವ್ಯಯ ಲೆಕ್ಕ ಶೀರ್ಷಿಕೆ 3425-60-200-0-01 (101)(ಯೋ) ವೈಜ್ಞಾನಿಕ ಸಂಸ್ಥೆಗಳಿಗೆ 
ಸಹಾಯಾನುದಾನ ಇದರಡಿಯಲ್ಲಿ ಭರಿಸತಕ್ಕದ್ದು. 

2) ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಮೇಲಿನ 4 ಸಂಸ್ಥೆಗಳು ಸ್ವೀಕೃತ ರಶೀದಿಯಲ್ಲಿ ಹಣವನ್ನು ಸರ್ಕಾರದ ಅಧೀನ 
ಕಾರ್ಯದರ್ಶಿಯವರ ಮೇಲು ರುಜುವಿನೊಂದಿಗೆ ಹಣ ಸೆಳೆಯಬಹುದು. 

3) ಬಿಡುಗಡೆ ಮಾಡಿರುವ ಅನುದಾನವನ್ನು ಖರ್ಚು ಮಾಡಿದ ಬಗ್ಗೆ ಉಪಯೋಗತಾ ಪ್ರಮಾಣ ಪತ್ರ ಹಾಗೂ ಆಡಿಟ್‌ ಆದ 
ಲೆಕ್ಕಪತ್ರಗಳನ್ನು ಕೂಡಲೇ ಸಲ್ಲಿಸತಕ್ಕದ್ದು. 





ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೮೧ 





4) ಬಿಡುಗಡೆ ಮಾಡಿದ ಹಣವನ್ನು ಉದ್ದೇಶಿತ ಕಾರ್ಯಕ್ರಮಕ್ಕೆ ಮಾತ್ರ ಉಪಯೋಗಿಸತಕ್ಕದ್ದು, ಹಾಗೂ ಈ ಹಣವನ್ನು ಬೇರೆ 
ಯೋಜನೆಗೆ/ಕಾರ್ಯಕ್ರಮಗಳಿಗೆ ಸರ್ಕಾರದ ಅನುಮತಿ ಇಲ್ಲದೆ ವರ್ಗಾಯಿಸಬಾರದು. 

5) ಉದ್ದೇಶಿತ ಕಾರ್ಯಕ್ರಮಕ್ಕೆ ಖರ್ಚಾಗದ ಬಾಬ್ತು ಅನುದಾನವನ್ನು ಉಳಿಸಿಕೊಂಡು ಅದನ್ನು ಸರ್ಕಾರದ ಗಮನಕ್ಕೆ ತರದೇ ಇದ್ದೆದ್ದು 
ಕಂಡುಬಂದಲ್ಲಿ ಸದರಿ ಮೊತ್ತಕ್ಕೆ ಸರಳ ಬಡ್ಡಿಯೊಂದಿಗೆ ಸರ್ಕಾರಕ್ಕೆ ಪಾವತಿಸಿಕೊಳ್ಳಲು ಕ್ರಮಕೈಗೊಳ್ಳಲಾಗುವುದು. 

6) ಅನುದಾನವನ್ನು ಬಳಸದೇ ಬ್ಯಾಂಕಿನಲ್ಲಿ ಠೇವಣಿ ಮಾಡಿದ ಪಕ್ಷದಲ್ಲಿ ಅದನ್ನು ಸರ್ಕಾರದ ಗಮನಕ್ಕೆ ತರತಕ್ಕದ್ದು ಉಕ್ಕವಾದಲ್ಲಿ 
ಅಂತಹ ಠೇವಣಿ ಮೊತ್ತಕ್ಕೆ ದೊರೆಯುವ ಬಡ್ಡಿಯೊಂದಿಗೆ ಹಿಂದಕ್ಕೆ ಪಡೆಯಲು ಕ್ರಮ ತೆಗೆದುಕೊಳ್ಳಲಾಗುವುದು. 

7) ಉದ್ದೇಶಿತ ಕಾರ್ಯಕ್ರಮಕ್ಕೆ ಬಿಡುಗಡೆ ಮಾಡಲಾದಂತಹ ಅನುದಾನದ ಲೆಕ್ಕಪತ್ರಗಳನ್ನು ಮಂಜೂರು ಮಾಡುವ ಅಧಿಕಾರಿಯು 
ಸಮೀಕ್ಷೆಗಾಗಿ ಕೋರಿದ್ದಲ್ಲಿ ತಪ್ಪದೇ ಒದಗಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ : ಆಇ 1 ಟಿಎಫ್‌ಪಿ 2008, ದಿನಾಂಕ 16-05-2008 ರಡಿ ಇಲಾಖಾ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿದ ಪ್ರದತ್ತವಾದ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಬೋರಲಿಂಗಯ್ಯ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಆ 6 ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ವಿಷಯ : ಪ್ರಮುಖ ಯೋಜನೆ/ಕಾರ್ಯಕ್ರಮಗಳಿಗೆ ವಾರ್ಷಿಕ ಯೋಜನಾ ಆಯವ್ಯಯದಲ್ಲಿ ಒದಗಿಸಿರುವ ಮೊತ್ತದಲ್ಲಿ 
ಪಂಚವಾರ್ಷಿಕ ಯೋಜನೆಯ ಹಂಚಿಕೆಯಲ್ಲಿ ಶೇಕಡ 1 ರಷ್ಟನ್ನು ಮೌಲ್ಯಮಾಪನ ಅಧ್ಯಯನಗಳಿಗೆ 
ಮೀಸಲಾಗಿಡುವ ಬಗ್ಗೆ. 
ಓದಲಾಗಿದೆ: ಸರ್ಕಾರಿ ಆದೇಶ ಸಂಖ್ಯೆ: ಐಎಫ್‌ಎಸ್‌ 42 ಇವಿಎಫ್‌ (1) 99, ದಿನಾಂಕ 17-11-2000ದ ಆದೇಶವನ್ನು 
ಓದಲಾಗಿದೆ. 
ಪ್ರಸ್ತಾವನೆ : 

ದಿನಾಂಕ 29 ನವೆಂಬರ್‌ 99 ರಂದು ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶೀಲನಾ ಸಭೆಯಲ್ಲಿ ಕೆಳಗೆ ಕಾಣಿಸಿದ 
ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. 

ಯೋಜನಾ ಕಾರ್ಯಕ್ರಮಗಳ ಸಾಧನೆಗಳನ್ನು ಮಾದರಿ ಸಮೀಕ್ಷೆಯ ಮೂಲಕ ಭೌತಿಕವಾಗಿ ಪರಿವೀಕ್ಷಿಸುವ ಈಗಿರುವ ಪದ್ಧತಿಯ 
ಜೊತೆಗೆ ಪ್ರತಿಯೊಂದು ಪ್ರಮುಖ ಯೋಜನೆ/ಕಾರ್ಯಕ್ರಮ/ಪರಿಯೋಜನೆಗೆ ವಾರ್ಷಿಕ ಯೋಜನೆಯಡಿ ಒದಗಿಸುವ ಮೊತ್ತದಲ್ಲಿ % ರಷ್ಟನ್ನು ತ್ವರಿತ 
ಮೌಲ್ಯಮಾಪನ ಅಧ್ಯಯನಗಳನ್ನು ಕೈಗೊಳ್ಳಲು ಮೀಸಲಾಗಿಡುವ ಮತ್ತು ಸಂಬಂಧಿಸಿದ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿನ ಸಮಿತಿಯು 
ಮೌಲ್ಯಮಾಪನ ಅಧ್ಯಯನಗಳನ್ನು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯವು ಒಳಗೊಂಡಂತೆ ಬಾಹ್ಯ ಸಂಸ್ಥೆಗಳಿಗೆ ವಹಿಸಿಕೊಡುವ 
ಸಲಹೆಯನ್ನು ಯೋಜನಾ ಇಲಾಖೆಯು ಪರಿಶೀಲಿಸುವುದು. 

ಈ ಸಲಹೆಯನ್ನು ಯೋಜನಾ ಇಲಾಖೆಯ ಪರೀಕ್ಷಿಸಿದ ನಂತರ ರೂಪಿಸಿದ ಪ್ರಸ್ತಾವನೆಗಳನ್ನು ದಿನಾಂಕ 30 ಮೇ 2000 ಮತ್ತು 
ದಿನಾಂಕ 30 ಜೂನ್‌ 2000 ರಂದು ನಡೆದ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪರಿಶೀಲನಾ ಸಭೆಗಳಲ್ಲಿ ಚರ್ಚಿಸಲಾಯಿತು. ಚರ್ಚೆಯ 
ನಂತರ ರೂ. 100 ಲಕ್ಷ ಅಥವಾ ಹೆಚ್ಚಿನ ಪಂಚವಾರ್ಷಿಕ ಯೋಜನೆಯ ಹಂಚಿಕೆ ಇರುವ ಎಲ್ಲಾ ಯೋಜನಾ ಕಾರ್ಯಕ್ರಮಗಳನ್ನು ಪಂಚವಾರ್ಷಿಕ 
ಯೋಜನೆಯ ಅವಧಿ ಮುಗಿಯುವ ಮೊದಲೇ ಮೌಲ್ಯಮಾಪನ ಮಾಡಬೇಕೆಂದು ಮತ್ತು ಮೌಲ್ಯಮಾಪನ ಅಧ್ಯಯನಗಳ ಶಿಫಾರಸ್ಸುಗಳ 
ಅನುಷ್ಠಾನದ ಮಾನಿಟರಿಂಗ್‌ಗಾಗಿ ಕಾರ್ಯಕ್ರಮಗಳ ಪಂಚವಾರ್ಷಿಕ ಯೋಜನೆಯ ಹಂಚಿಕೆಯ ಶೇ 1 ರಷ್ಟನ್ನು ರೂ. 1 ಲಕ್ಷ ಕನಿಷ್ಠ ಮತ್ತು ಗರಿಷ್ಠ 
ರೂ. 5 ಲಕ್ಷಗಳಿಗೆ ಒಳಪಟ್ಟು ಮೂರು ವರ್ಷಗಳ ಅನುಷ್ಠಾನದ ನಂತರ ವಾರ್ಷಿಕ ಯೋಜನಾ ಆಯವ್ಯಯದಲ್ಲಿ ಮೀಸಲಾಗಿಡಬೇಕು ಹಾಗೂ 
ಇದರ ಪುನರ್ವಿನಿಯೋಗಕ್ಕೆ ಅನುಮತಿ ನೀಡದಿರಲು ಶೀರ್ಮಾನಿಸಲಾಯಿತು. ಈ ನಿರ್ಧಾರಗಳ ಅನುಸಾರ ಮೌಲ್ಯಮಾಪನ ಅಧ್ಯಯನಗಳನ್ನು 
ನಡೆಸುವ ವಿಧಿ ವಿಧಾನಗಳನ್ನೊಳಗೊಂಡ ಸರ್ಕಾರದ ಆದೇಶವನ್ನು ಹೊರಡಿಸುವಂತೆ ಯೋಜನಾ ಇಲಾಖೆಗೆ ಸೂಚಿಸಲಾಯಿತು. ಅದರಂತೆ 
ಯೋಜನಾ ಇಲಾಖೆಯು ಹೊರಡಿಸಿರುವ ಸರ್ಕಾರ ಆದೇಶವನ್ನು ಮೇಲೆ-(1)ರಲ್ಲಿ ಓದಲಾಗಿದ್ದು ಅದರಂತೆ ಆ ಆದೇಶದ ಮೇರೆಗೆ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅನುಷ್ಠಾನಗೊಳಿಸುತ್ತಿರುವ ಯೋಜನೆಗಳನ್ನು ಮೌಲ್ಯಮಾಪನ ಮಾಡಲು ಕೆಳಗೆ ಸೂಚಿಸಿರುವಂತೆ 
ಸಮಿತಿಯ ಪ್ರಕಾರ್ಯಗಳನ್ನೊಳಗೊ೦ಡಂತೆ ಇಲಾಖಾ ಮೌಲ್ಯಮಾಪನ ಸಮಿತಿ (Departmental Evaluation Committee) ಯನ್ನು 
ರಚಿಸಲು ಕೋರಿರುತ್ತಾರೆ. 
ಇಲಾಖಾ ಮೌಲ್ಯಮಾಪನ ಸಮಿತಿ:- 

1. ಇಲಾಖೆಯ ಅಪರ ಮುಖ್ಯಕಾರ್ಯದರ್ಶಿಗಳು/ ಸ ಅಧ್ಯಕರು 
ಪ್ರಧಾನ ಕಾರ್ಯದರ್ಶಿಗಳು/ಕಾರ್ಯದರ್ಶಿಗಳು 


2. ಅನುಷ್ಠಾನಗೊಳಿಸುತ್ತಿರುವ ಇಲಾಖೆಯ ಮುಖ್ಯಸ್ಥರು ಸದಸ್ಯರು 
3. ಹಿರಿಯ ನಿರ್ದೇಶಕರು, ಮೌಲ್ಯಮಾಪನ ವಿಭಾಗ, ಯೋಜನಾ ಇಲಾಖೆ ಸದಸ್ಯರು 
4. ಆಂತರಿಕ ಆರ್ಥಿಕ ಸಲಹೆಗಾರರು ಸದಸ್ಯರು 
5. ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಪ್ರತಿನಿಧಿ ಸದಸ್ಯರು 
6. ಸಂಬಂಧಪಟ್ಟ ಇಲಾಖೆಯಲ್ಲಿ ಯೋಜನೆ ಮತ್ತು ಮಾನಿಟರಿಂಗ್‌ 
ಕಾರ್ಯನಿರ್ವಹಿಸುತ್ತಿರುವ ಉಪಕಾರ್ಯದರ್ಶಿಗಳು ಸದಸ್ಯರು 
7. ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತಿರುವ ಕಾರ್ಯಕ್ರಮಾಧಿಕಾರಿಗಳು ತ ಸದಸ್ಯರು 
8 ಜನಸಂಖ್ಯಾ ಮತ್ತು ಮೌಲ್ಯಮಾಪನ ವಿಭಾಗದ ಮುಖ್ಯಸ್ಥರು ಸ್ರ ಸದಸ್ನ ಕಾರ್ಯದರ್ಶಿಗಳು 


ಶ್ರ 


೧೯೮೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಸರ್ಕಾರದ ಆದೇಶ ಸಂಖ್ಯೆ : ಆಕುಕ 61 ಸಿಜೆಎಂ 2010, ಬೆಂಗಳೂರು, ದಿನಾಂಕ : 11-04-2011 
ಪ್ರಸ್ತಾವನೆಯಲ್ಲಿ ಸೂಚಿಸಿರುವ ಹಾಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಅನುಷ್ಠಾನಗೊಳ್ಳುತ್ತಿರುವ ಕಾರ್ಯಕ್ರಮಗಳ 
ಮೌಲ್ಯಮಾಪನಕ್ಕಾಗಿ ಕೆಳಗೆ ಸೂಚಿಸಿರುವಂತೆ ಇಲಾಖಾ ಮೌಲ್ಯಮಾಪನ ಸಮಿತಿ (Departmental Evaluation Committee) ಯನ್ನು 
ರಚಿಸಲಾಗಿದೆ. 
ಇಲಾಖಾ ಮೌಲ್ಯಮಾಪನ ಸಮಿತಿ:- 


1. ಸರ್ಕಾರದ ಕಾರ್ಯದರ್ಶಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಖಿ ಅಧ್ಯಕ್ಷರು 
2. ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಷ್ಟ ಸದಸ್ಯರು 
3. ಅಭಿಯಾನ ನಿರ್ದೇಶಕರು, ರಾಷ್ಟೀಯ ಗ್ರಾಮೀಣ ಆರೋಗ್ಯ ಅಭಿಯಾನ ಸ ಸದಸ್ಯರು 
4 


. ಯೋಜನಾ ನಿರ್ದೇಶಕರು, ಕರ್ನಾಟಕ ಆರೋಗ್ಯ ಪದ್ಧತಿ ಮತ್ತು 

ಅಭಿವೃದ್ಧಿ ಸುಧಾರಣೆ ಯೋಜನೆ 

ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 

6. ವಿಶೇಷಾಧಿಕಾರಿ, ಮೌಲ್ಯಮಾಪನ ವಿಭಾಗ, ಯೋಜನಾ ಇಲಾಖೆ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 


೨. 
[9 


TN 
೩೩. 

ಯ್‌. ಟ್‌ ಛ್‌ 
[oe 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸದಸ್ಯರು 
8. ಆಂತರಿಕ ಆರ್ಥಿಕ ಸಲಹೆಗಾರರು, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸದಸ್ಯರು 


9. ಸರ್ಕಾರದ ಉಪ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 

10. ಮಾಹಿತಿ ತಂತ್ರಜ್ಞಾನ ಇಲಾಖೆಯ ಪ್ರತಿನಿಧಿ 

11. ನಿರ್ದೇಶಕರು, ಮೌಲ್ಯಮಾಪನ ವಿಭಾಗ, ಯೋಜನಾ ಇಲಾಖೆ 

12. ರಾಜ್ಯ ಜನಸಂಖ್ಯಾ ತಜ್ಞರು, ಜನಸಂಖ್ಯೆ ಮತ್ತು ಮೌಲ್ಯಮಾಪನ ವಿಭಾಗ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, 
ಆನಂದರಾವ್‌ ವೃತ್ತ, ಬೆಂಗಳೂರು ಫೆ ಸದಸ್ಯ ಕಾರ್ಯದರ್ಶಿ 


ತ್ತಿ 


222 
೩೬೩೩ 

Me ol 
ಲ. 6. 0 


ಸಮಿತಿಯ ಪ್ರಕಾರ್ಯಗಳು ಕೆಳಗಿನಂತಿವೆ:- 
1... ಮೌಲ್ಯಮಾಪನಕ್ಕೆ ಒಳಪಡಿಸಬೇಕಾದ ಯೋಜನೆ/ಕಾರ್ಯಕ್ರಮಗಳ ಬಗ್ಗೆ ನಿರ್ಧರಿಸುವುದು 
2... ಮೌಲ್ಯಮಾಪನವನ್ನು ಹೊರಗಿನ ಸಂಸ್ಥೆಗಳಿಗೆ ವಹಿಸುವುದು 
3... ಮೌಲ್ಯಮಾಪನ ಸಂಸ್ಥೆಗಳು ತಯಾರಿಸಿದ ಮೌಲ್ಯಮಾಪನ ವರದಿಗಳನ್ನು ಪರಿಶೀಲಿಸಿ ಅಂತಿಮಗೊಳಿಸುವುದು 
4. ಮೌಲ್ಯಮಾಪನ ಅಧ್ಯಯನದಲ್ಲಿನ ಶಿಫಾರಸ್ಸುಗಳನ್ನು ಅಂತಿಮಗೊಳಿಸುವುದು ಹಾಗೂ ಶಿಫಾರಸ್ಸುಗಳ ಮೇಲಿನ ಅನುವರ್ತನಾ 


ಕ್ರಮಗಳನ್ನು ಸೂಚಿಸುವುದು. 
5. ಮೇಲಿನ 4 ರಲ್ಲಿ ಅಂತಿಮಗೊಳಿಸಿದ ಅನುವರ್ತನಾ ಕ್ರಮಗಳ ಅನುಷ್ಠಾನದ ಪರಿಶೀಲನೆ 

ಇನ್ನು ಮುಂದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಹಾಗೂ ಅದರಡಿಯಲ್ಲಿ ಬರುವ ಅಂಗ ಸಂಸ್ಥೆಗಳಲ್ಲಿ ಯೋಜನಾ 
ಕಾರ್ಯಕ್ರಮಗಳ ಮೌಲ್ಯಮಾಪನವನ್ನು ತೆಗೆದುಕೊಳ್ಳಬೇಕಾದಲ್ಲಿ ಮೌಲ್ಯಮಾಪನದ ವಿವರಗಳನ್ನು ಮೇಲೆ ಸೂಚಿಸಿರುವ ಸಮಿತಿಗೆ ಸಲ್ಲಿಸಬೇಕೆಂದು 
ಸೂಚಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
(ಕೆ. ಪಿ. ಚಂದ್ರಹಾಸ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಪಿ.ಆರ್‌. 1153 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ವಸತಿ ಸಚಿವಾಲಯ 
ತಿದುಪಡಿ 
ಎ 
ಸಂ.ವಇ/16/ಹೆಚ್‌ಎಹೆಚ್‌/2010(ಪಿ1), ಬೆಂಗಳೂರು, ದಿನಾಂಕ 05-04-2011 
ವಿಷಯ : ನೆರೆಹಾವಳಿ ಸಂತ್ರಸ್ಥರಿಗೆ ಪುನರ್ವಸತಿ ಕಲ್ಪಿಸುವ ಬಗ್ಗೆ. 
ಸರ್ಕಾರದ ಆದೇಶ ಸಂಖ್ಯೆ: ವಇ 16 ಹೆಚ್‌ಎಹೆಚ್‌ 2010 (ಪ1). ದಿನಾಂಕ 11ನೇ ಮಾರ್ಚ್‌ 2011ರಲ್ಲಿನ ಆದೇಶದ ಭಾಗದ 
ಪ್ರಾರಂಭದಲ್ಲಿನ “ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ದಿ ಸಂಸ್ಥೆಗೆ” ಎಂಬುದಕ್ಕೆ ಬದಲಾಗಿ “ಕ್ರೆಡೈ ಸಂಸ್ಥೆಗೆ” ಎಂದು ಹಾಗೂ 
ಬಾಗಲಕೋಟೆ ಜಿಲ್ಲೆಯ “ಜೋಳಗುಡ್ಡ” ಎಂಬುದಕ್ಕೆ ಬದಲಾಗಿ “ಚೊಳಚಗುಡ್ಡ” ಎಂದು ತಿದ್ದಿ ಓದಕೊಳ್ಳತಕ್ಕದ್ದು. 


(ಕೆ. ಆರ್‌. ವಲ್ಲೂರ) 
ಪಿ.ಆರ್‌. ನಂ. 1154 ಪೀಠಾಧಿಕಾರಿ-2, ವಸತಿ ಇಲಾಖೆ 


ಭಾಗ-೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ೧೯೮೩ 





ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ವಿಷಯ : ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಯಾನೆಯ ಗುತ್ತಿಗೆದಾರರ ಕಂಪನಿಯ ಹೆಸರನ್ನು ಬದಲಾಯಿಸುವ ಬಗ್ಗೆ. 
ಓದಲಾಗಿದೆ: 1) ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ ಡಿಎಸ್‌ಕೆ 
ಎಫ್‌ಐಎನ್‌/05/2010-11, ದಿನಾ೦ಕ 22-02-2011. 
2) ಸರ್ಕಾರದ ಪತ್ರ ಸಂಖ್ಯೆ ವಾಕೈೆ 49 ಸಸಕಾ 2010, ದಿನಾಂಕ 5-3-2011 
3) ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಇವರ 
ಡಿಎಸ್‌ಕೆ/ಎಫ್‌ಐಎಸ್‌/05/2010-11, ದಿನಾಂಕ 14-3-2011 


ಜ್‌ 
(GL 
2 
ತಿ 
& 


ಪ್ರಸ್ತಾವನೆ : 

ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಲಾನೆಯನ್ನು 2007-08ನೇ ಸಾಲಿನಿಂದ 2031-32 ಸಾಲಿನವರೆಗೆ 25 ವರ್ಷಗಳ ಅವಧಿಗೆ 
BOOT ಆಧಾರದಲ್ಲಿ ಗುತ್ತಿಗೆಗೆ ಪಡೆದಿರುವ ಮೆ ಜಿಎ೦ಆರ್‌ ಇಂಡಸ್ಟ್ರೀಸ್‌ ಲಿ. ಹೈದರಾಬಾದ್‌, ಇವರು ಸದರಿ ಸಹಕಾರಿ ಸಕ್ಕರೆ 
ಕಾರ್ಯಾನೆಯಲ್ಲಿನ ಷೇರುಗಳನ್ನು ಕಂಪನಿ ಕಾಯ್ದೆಗಳನುಗುಣವಾಗಿ ಮೆ॥ ಪ್ಯಾರೀಸ್‌ ಶುಗರ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ ಇವರಿಗೆ ಬದಲಾಯಿಸಿದ 
ಹಿನ್ನೆಲೆಯಲ್ಲಿ ಗುತ್ತಿಗೆ ಕರಾರು ಪತ್ರದಲ್ಲಿನ ಎಲ್ಲಾ ಷರತ್ತುಗಳಿಗೆ ಮೆ। ಪ್ಯಾರೀಸ್‌ ಶುಗರ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ರವರು ಬದ್ಧರಾಗಿರತಕ್ಕದ್ದು ಎಂಬ 
ಷರತ್ತನ್ನು ವಿಧಿಸಿ ಗುತ್ತಿಗೆದಾರ ಕಂಪನಿಯ ಮೆ॥ ಜಿಎ೦ಆರ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ ಹೆಸರನ್ನು ಮೆ ಪ್ಯಾರಿಸ್‌ ಶುಗರ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ 
ಎಂಬುದಾಗಿ ಬದಲಾಯಿಸಿಕೊಂಡಿರುವ ಕ್ರಮಕ್ಕೆ ಸರ್ಕಾರವು ಅನುಮೋದನೆ ನೀಡುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ (1ರ ಪತ್ರದ ಮೂಲಕ 
ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ EE ಸರ್ಕಾರಕ್ಕೆ ಪ್ರಸ್ತಾನೆಯನ್ನು ಸಲ್ಲಿಸಿದ್ದರು. 

ಸದರಿ ಪ್ರಸ್ತಾ ಸ್ರಾಪಸೆಯನ್ನು ಫಲವ ಸಲುವಾಗಿ 1. ಅಗತ್ಯ ದಾಖಲಾತಿಗಳನ್ನು ಕಳುಹಿಸಿಕೊಡುವಂತೆ ಮೇಲೆ ಓದಲಾದ 
ಕ್ರಮ ಸಂಖ್ಯೆ (2)ರ ಪತ್ರದಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರನ್ನು ಕೋರಲಾಗಿತ್ತು. 

ಓದಲಾದ ಕ್ರಮ ಸಂಖ್ಯೆ (2)ರ ಪತ್ರಕ್ಕೆ ಅನುಸರಣೆಯನ್ನು ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಮೇಲೆ ಓದಲಾದ 
ಕ್ರಮ ಸಂಖ್ಯೆ (3)ರ ಪತ್ರದ ಮೂಲಕ ಸಲ್ಲಿಸಿರುತ್ತಾರೆ. 

ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ 2 ವಾಕೈ 49 ಸಸಕಾ 2010, ಬೆ೦ಗಳೂರು, ದಿನಾಂಕ : 12-04-2011 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಮೇರೆಗೆ ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಯಾನೆಯ ಗುತ್ತಿಗೆದಾರ ಕಂಪನಿಯ ಹೆಸರು 
ಬದಲಾವಣೆಗೆ ಸಂಬಂಧಿಸಿದಂತೆ ಗೌರವಾನ್ವಿತ ಉಚ್ಛ ನ್ಯಾಯಾಲಯದ ಮುಂದೆ ದಾಖಲಾಗಿರುವ ರಿಟ್‌ ಅರ್ಜಿ ಸಂಖ್ಯೆ 2411/2008 ಮತ್ತು 
63926/2010ರ ಪ್ರಕರಣಗಳಲ್ಲಿ ಮೆ॥ ಜಿಎಂಆರ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ ಸಂಸ್ಥೆಯು ಸೂಕ್ತ ಅರ್ಜಿಯನ್ನು ಸಲ್ಲಿಸಿ ತನ್ನ ಹೆಸರನ್ನು ಮೆ॥ ಪ್ಯಾರೀಸ್‌ 
ಶುಗರ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ ಎಂದು ಕಾನೂನು ಕ್ರೆಮಕ್ಕನುಸ ರಿಸಿ ಬದಲಾವಣೆ ಮಾಡಿಕೊಳ್ಳಲಾಗಿದೆಯೆಂದು ಅರಿಕೆ ಧರಿಸು "ಸೂಕ್ತ 

ಪಡಿಗೆ ಸದರಿ ಕಂಪನಿಯು ಕೋರಿಕೆ ಸಲ್ಲಿಸುವ ಷರತ್ತಿಗೊಳಪಟ್ಟು ಹಾಗೂ ಸದರಿ ರಿಟ್‌ ಅರ್ಜಿ ಪ್ರಕರಣಗಳಲ್ಲಿ ಗೌರವಾನ್ವಿತ ಉಚ್ಚಿ 

ಪೃ ನೀಡುವ ಅಂತಿಮ ತೀರ್ಪಿಗೆ ಒಳಪಟ್ಟು ಶ್ರೀ ಧನಲಕ್ಷ್ಮಿ ಸಹಕಾರಿ ಸಕ್ಕರೆ ಕಾರ್ಲಾನೆಯ ಗುತ್ತಿಗೆದಾರ ಕಂಪನಿಯಾದ ಮೆ॥ 
ಜಿಎಂಆರ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ ಹೆಸರನ್ನು ಮೆ॥ ಪ್ಯಾರಿಸ್‌ ಶುಗರ್‌ ಇಂಡಸ್ಟ್ರೀಸ್‌ ಲಿಮಿಟೆಡ್‌ ಎಂಬುದಾಗಿ ಬದಲಾಯಿಸಿಕೊಂಡಿರುವ ಕ್ರಮವನ್ನು 
ಘಟನೋತ್ತರವಾಗಿ *ಿನುಮೋದಿಸಲಾಗಿದೆ. 

ಈ ಆದೇಶವನ್ನು ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯು ದಿನಾಂಕ 29-3-2011ರಂದು ನೀಡಿರುವ ಅನಧಿಕೃತ 
ಟಿಪ್ಪಣಿ ಸಂಖ್ಯೆ LAW 127 OPN 2011 ರನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
(ಬಿ. ರಾಮಸ್ವಾಮಿ) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1155 ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸಹಕಾರಿ ಸಕ್ಕರೆ) 


ಸಹಕಾರ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ, ಕೋರಮಂಗಲ, ಬೆಂಗಳೂರು ಈ ಸಂಸ್ಥೆ ಸೆಗೆ ಆಡಳಿತಾಧಿಕಾರಿಗಳನ್ನು 
ನೇಮಕ ಮಾಡುವ ಬಗ್ಗೆ 
ಓದಲಾಗಿದೆ: 1) ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ರವರ ಪತ್ರ ಸಂಖ್ಯೆ 
ಡಿಆರ್‌/ಎಸ್‌ಒಆರ್‌/ಪಿಟಿಎನ್‌/37/2010-11, ದಿನಾಂಕ 1-2-2011. 
2) ಸರ್ಕಾರದ ಕಾರಣ ಕೇಳುವ ನೋಟೀಸು ಸಂಖ್ಯೆ: ಸಇ 02 ಸಸಂನೋ 2011, ದಿನಾಂಕ 19-2-2011. 
3) ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ, ಕೋರಮಂಗಲ, ಬೆಂಗಳೂರು ಇವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಲಿಖಿತ ಹೇಳಿಕೆ ದಿನಾಂಕ 7-3-2011. 
4) ಸರ್ಕಾರದ ಪತ್ರ ಸಂಖ್ಯೆ: ಸಇ 02 ಸಸಂನೋ 2011, ದಿನಾಂಕ 19-3-2011 
5) ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ಇವರ 
ಡಿಆರ್‌ /ಎಸ್‌ಒಆರ್‌ /ಪಿಟಿಎನ್‌/37/2010-11, ದಿನಾಂಕ 5-4-2011. 


[sb 
(GL 
2 
ತಿ 
& 


ಪ್ರಸ್ತಾವನೆ : 
ಮೇಲೆ ಓದಲಾದ ಕ್ರಮ ಸಂಖ್ಯೆ: (1ರ ದಿನಾಂಕ 1-2-2011ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ಕರ್ನಾಟಕ, ಬೆಂಗಳೂರು 
ರವರು ಕರ್ನಾಟಕ ರಾಜ್ಯ ರೆಡ್ಡಿ ಜನ ಸಂಘ, ಬೆಂಗಳೂರು ಈ ಸಂಘವು ನೋಂದಣಿ ಸಂಖ್ಯೆ: 122/24-25 ರಂತೆ ನೋಂದಣಿ ಆಗಿದ್ದು, ಇದರ 


೧೯೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜುಲೈ ೨೧, ೨೦೧೧ ಭಾಗ-೧ 





ಹಾಲಿ ಇರುವ ಕಾರ್ಯಕಾರಿ ಸಮಿತಿ ಅವಧಿಯು ನವೆಂಬರ್‌ 2010ರ ಅಂತ್ಯಕ್ಕೆ ಮುಗಿದಿದ್ದು, ಸರ್ವ ಸದಸ್ಯರ ಸಭೆ ನಡೆಸಲು ಹಾಗೂ ಅವಧಿ 
ಮುಗಿದ ಕಾರ್ಯಕಾರಿ ಸಮಿತಿಗೆ ಚುನಾವಣೆ ನಡೆಸದೇ ನಿಯಮಬಾಹಿರವಾಗಿ ಅಧಿಕಾರದಲ್ಲಿ ಮುಂದುವರೆದಿರುತ್ತಾರೆ ಎಂದು ಶ್ರೀ ಎನ್‌. 
ಸುಧಾಕರ್‌, ಶ್ರೀ ಕೃಷ್ಣರೆಡ್ಡಿ ಮತ್ತು ಇತರರು ಆರೋಪಿಸಿ ಮೇಲಿಂದ ಮೇಲೆ ದೂರು ಸಲ್ಲಿಸಿದ್ದು, ಸದರಿ ದೂರುಗಳ ಬಗ್ಗೆ ಪರಿಶೀಲಿಸಿ, 
ಅರ್ಜಿದಾರರಿಗೆ ಹಿಂಬರಹ ನೀಡಿ, ಸಹಕಾರ ಸಂಘಗಳ ನಿಬಂಧಕರ ಕಛೇರಿಗೆ ವಿವರಣೆ ಸಲ್ಲಿಸುವಂತೆ ಕನಾಟಕ ರಾಜ್ಯ ರೆಡ್ಡಿ ಜನ ಸಂಘಕ್ಕೆ ದಿನಾಂಕ 
9-11-2010 ಮತ್ತು 16-12-2010 ಗಳಂದು ಪತ್ರ ಬರೆಯಲಾಗಿರುತ್ತದೆ. 

ಕನಾಟಕ ರಾಜ್ಯ ರೆಡ್ಡಿ ಜನ ಸಂಘ, ಬೆಂಗಳೂರು ಇವರು ಸಹಕಾರ ಸಂಘಗಳ ನಿಬಂಧಕರ ಕಛೇರಿಗೆ ದಿನಾಂಕ 29-12-2010ರಂದು 
ಪತ್ರ ಬರೆದು, ವಿವರಣೆ ನೀಡಿದ್ದು, ಸಂಘದ ಬೈಲಾ ತಿದ್ದುಪಡಿಗೆ ಕ್ರಮವಿಡುತ್ತಿರುವುದರಿ೦ದ ಹಾಗೂ ವೈದ್ಯಕೀಯ ಮಹಾವಿದ್ಯಾಲಯ ಕಟ್ಟಡ ಕಟ್ಟಲು 
ಸಂಘದ ಸಮಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ರೂಪಿಸಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ, ಸಂಘದ ಸರ್ವ ಸದಸ್ಯರ ಸಭೆಯಲ್ಲಿ ಚುನಾವಣೆ 
ನಡೆಸಲು ಬೈಲಾ ರೀತ್ಯ ಅವಕಾಶ ಇರುತ್ತದೆ. ಈ ಹಿನ್ನಲೆಯಲ್ಲಿ ಸರ್ವಸದಸ್ಮರ ಸಭೆ ಸಡೆಸಲು 6 ತಿಂಗಳ ಕಾಲಾವಕಾಶ ಕೋರಿರುತ್ತಾರೆ. 
ಸಂಸ್ಥೆಯ ಕುರಿತು ಈ ಕೆಳಗಿನ ಅಂಶಗಳನ್ನು ಸಲ್ಲಿಸಲಾಗಿದೆ: 

1) ದಿನಾಂಕ 26-10-2008 ರಂದು ನಡೆದ ಸರ್ವಸದಸ್ಯರ ಸಭೆಯಲ್ಲಿ ಬೈಲಾ ಸಂಖ್ಯೆ 12 (ಎ)ರಂತೆ ಎರಡು ವರ್ಷಗಳ ಅವಧಿಗೆ 
ಕಾರ್ಯಕಾರಿ ಸಮಿತಿ ಆಯ್ಕೆಯಾಗಿದ್ದು, ಸದರಿ ಅವಧಿಯು 2010 ನವೆಂಬರ್‌ಗೆ ಮುಕ್ತಾಯವಾಗಿದ್ದು, 2010 ನವೆಂಬರ್‌ 
ಅಂತ್ಯದೊಳಗೆ ಕಾರ್ಯಕಾರಿ ಸಮಿತಿ ಚುನಾವಣೆ ನಡೆಸಬೇಕಾಗಿರುತ್ತದೆ. 

2) ದಿನಾಂಕ 20-2-2010ರಂದು ನಡೆದ ಸರ್ವಸದಸ್ಯರ ಸಭೆಯಲ್ಲಿ ಕಲಂ 11(2)ರಂತೆ ಹಣಕಾಸು ವರ್ಷದ ಅವಧಿ ಮುಗಿದ 9 
ತಿಂಗಳ ಒಳಗಾಗಿ ಸರ್ವಸದಸ್ಯರ ಸಭೆ ನಡೆಸಬೇಕು ಎಂಬುದಾಗಿ ಇರುತ್ತದೆ. ಅದರಂತೆ ಸಂಘವು ಡಿಸೆಂಬರ್‌ 2010ರೊಳಗಾಗಿ 
ಸರ್ವ ಸದಸ್ಯರ ಸಭೆ ನಡೆಸಬೇಕಾಗಿರುತ್ತದೆ. 

3) ಈಗಾಗಲೇ ರೆಡ್ಡಿ ಜನ ಸಂಘ ಇದರ ಗವರ್ನಿಂಗ್‌ ಬಾಡಿ ಅವಧಿ 2010ರ ನವೆಂಬರ್‌ ಅಂತ್ಯಕ್ಕೆ ಮುಗಿದಿರುವುದರಿಂದ ಕಲಂ 
27(ಎ)(ಬಿ) ಪ್ರಕಾರ ಆಡಳಿತಾಧಿಕಾರಿಗಳ ನೇಮಕ ಮಾಡಬಹುದು. 

ವಿಶೇಷ ಸಂದರ್ಭಗಳಲ್ಲಿ ಸಂಘಗಳ ಸರ್ವಸದಸ್ಯರ ಸಭೆಯನ್ನು ಮಾತ್ರ 6 ತಿಂಗಳು ಮುಂದೂಡಲು ಅನುಮತಿ ನೀಡುವ ಅಧಿಕಾರ 

ಸಂಘಗಳ ನೊಂದಣಾಧಿಕಾರಿಗಳಿಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 11(2)ರ ಪ್ರಕಾರ ಅಧಿಕಾರ ಇರುತ್ತದೆ. ಆದರೆ ಅವಧಿ 
ಮುಗಿದ ಕಾರ್ಯಕಾರಿ ಸಮಿತಿ ಮುಂದುವರೆಯಲು ಅಥವಾ ಕಾರ್ಯಕಾರಿ ಸಮಿತಿ ಚುನಾವಣೆ ಮುಂದೂಡಲು ಅನುಮತಿ ನೀಡುವ ಅಧಿಕಾರ 
ಕಾಯ್ದೆಯಲ್ಲಿ ಇರುವುದಿಲ್ಲ. ಸಂಘ ಸಂಸ್ಥೆಗಳು ಪ್ರಜಾಫ್ರಭುತ್ವ ತಳಹದಿ ಮೇಲೆ ನೋಂದಣಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಅವಧಿ ಮುಗಿದ 
ಕಾರ್ಯಕಾರಿ ಸಮಿತಿ ಮುಂದುವರೆಯಲು ಅವಕಾಶ ಇಲ್ಲದ ಕಾರಣ ಸದರಿ ಸಂಘಕ್ಕೆ ಆಡಳಿತಾಧಿಕಾರಿಯನ್ನು ಕಲಂ 27(ಎ)(ಬಿ) ರಂತೆ ನೇಮಕ 
ಮಾಡಬಹುದಾಗಿದೆ ಎ೦ಬ ಅಭಿಪ್ರಾಯದೊಂದಿಗೆ ಆಡಳಿತಾಧಿಕಾರಿಗಳ ನೇಮಕಕ್ಕೆ ಸಹಕಾರ ಸಂಘಗಳ ನಿಬಂಧಕರು ಶಿಫಾರಸ್ಸು ಮಾಡಿರುತ್ತಾರೆ. 

ಸಹಕಾರ ಸಂಘಗಳ ನಿಬಂಧಕರು, ಬೆಂಗಳೂರು ರವರ ಪ್ರಸ್ತಾವನೆಯ ಆಧಾರದನ್ವಯ ಮೇಲೆ ಓದಲಾದ ಕಮ ಸಂಖ್ಯೆ: (2) 

ಸರ್ಕಾರದ ದಿನಾಂಕ 19-2-2011ರ ಕಾರಣ ಕೇಳುವ ನೋಟೀಸನ್ನು ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರಿಗೆ ಜಾರಿ 
ಮಾಡಲಾಗಿರುತ್ತದೆ. 
ಮೇಲೆ ಓದಲಾದ ಕ್ರಮ ಸಂಖ್ಯೆ: (3)ರಲ್ಲಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ದಿನಾಂಕ 7-3-2011 ರಂದು ಲಿಖಿತ ಹೇಳಿಕೆ 
ಲ್ಲಿಸಿರುತ್ತಾರೆ. ಸದರಿ ಲಿಖಿತ ಹೇಳಿಕೆಯನ್ನು ಸಹಕಾರ ಸಂಘಗಳ ನಿಬಂಧಕರಿಗೆ ಕಳುಹಿಸಿ, ವಿಷಯದ ಬಗ್ಗೆ ನಿಯಮಾನುಸಾರ ಪರಿಶೀಲಿಸಿ, 
೦ಘಕ್ಕೆ ಆಡಳಿತಾಧಿಕಾರಿಯನ್ನು ನೇಮಿಸುವ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯದ ವರದಿಯನ್ನು ಕಳುಹಿಸಿರುವಂತೆ ಮೇಲೆ ಓದಲಾದ ಕ್ರಮ ಸಂಖ್ಯೆ: 
(4)ರ ಸರ್ಕಾರದ ದಿನಾ೦ಕ 19-3-2011ರ ಪತ್ರದಲ್ಲಿ ಕೋರಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ: (5)ರ ದಿನಾಂಕ 5-4-2011ರ ಪತ್ರದಲ್ಲಿ, ಕರ್ನಾಟಕ ರಾಜ್ಯ ರೆಡ್ಡಿ ಜನಸಂಘ ಬೆಂಗಳೂರು ಇವರು 
ಸರ್ಕಾರಕ್ಕೆ ಸಲ್ಲಿಸಿರುವ ಲಿಖಿತ ವಿವರಣೆಯನ್ನು ಪರಿಶೀಲಿಸಿ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 11(2)ರಲ್ಲಿ ಸಂಘಗಳ ಜಿಲ್ಲಾ 
ನೋಂದಣಾಧಿಕಾರಿಗಳಿಗೆ ಸರ್ವ ಸದಸ್ಯರ ಸಭೆಯನ್ನು ಮಾತ್ರ ಮುಂದೂಡಲು ಅನುಮತಿ ನೀಡುವ ಅಧಿಕಾರವಿದ್ದು, ಆದರೆ ಅವಧಿ ಮುಗಿದ 
ಆಡಳಿತ ಮಂಡಳಿ ಚುನಾವಣೆಯನ್ನು ಮುಂದೂಡಲು ಅನುಮತಿ ನೀಡುವ ಅಧಿಕಾರ ಇರುವುದಿಲ್ಲ. ಈ ಹಿನ್ನಲೆಯಲ್ಲಿ ಕರ್ನಾಟಕ ರಾಜ್ಯ ರೆಡ್ಡಿ ಜನ 
ಸಂಘ, ಬೆಂಗಳೂರು ಇದಕ್ಕೆ ಆಡಳಿತಾಧಿಕಾರಿ ನೇಮಕ ಮಾಡುವ ಬಗ್ಗೆ ಅವರು ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಸಿರುವ ದಿನಾಂಕ 1-2-2011ರ 
ಪತ್ರದಲ್ಲಿನ ಅಭಿಪ್ರಾಯವನ್ನು ಪರಿಗಣಿಸಲು ಕೋರಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕರ್ನಾಟಕ ರಾಜ್ಯ ರೆಡ್ಡಿ ಜನ ಸಂಘ, ಕೋರಮಂಗಲ, ಬೆಂಗಳೂರು ಈ ಸಂಘಕ್ಕೆ 

ಆಡಳಿತಾಧಿಕಾರಿಗಳನ್ನು ನೇಮಿಸಲು ಸಕಾರವು ತೀರ್ಮಾನಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರದ ಆದೇಶ ಸಂಖ್ಯೆ : ಸಳ 02 ಸಸಂನೋ 2011, ಬೆಂಗಳೂರು, ದಿನಾಂಕ : 18-04-2011 
ಮೇಲೆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ರಾಜ್ಯ ರೆಡ್ಡಿ ಜನ ಸಂಘ, ಕೋರಮಂಗಲ, ಬೆಂಗಳೂರು ಈ 
ಸಂಸ್ಥೆಗೆ ಕರ್ನಾಟಕ ಸಂಘಗಳ ನೋಂದಣಿ ಕಾಯ್ದೆ 1960ರ ಕಲಂ 27(ಎ) ರನ್ವಯ ಸರ್ಕಾರಕ್ಕೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ 
ಪಾಂಡುರಂಗಪ್ಪ, ಉಪ ನಿಬಂಧಕರು-1, ಬೆಂಗಳೂರು ವಲಯ, ಬೆಂಗಳೂರು ಇವರನ್ನು ಆಡಳಿತಾಧಿಕಾರಿಯಾಗಿ ಆರು (6) ತಿಂಗಳ ಅವಧಿಗೆ 
ನೇಮಿಸಿ ಆದೇಶಿಸಿದೆ. 
ಆಡಳಿತಾಧಿಕಾರಿಗಳು ಸದರಿ ಅವಧಿಯಲ್ಲಿ ಆಡಳಿತ ಮಂಡಳಿಯ ಅವ್ಯವಹಾರಗಳನ್ನು ಸರಿಪಡಿಸಿ, ಸಂಸ್ಥೆಗೆ ಚುನಾವಣೆ ನಡೆಸಿ, 
ಚುನಾಯಿತ ನೂತನ ಆಡಳಿತ ಮಂಡಳಿಗೆ ಅಧಿಕಾರವನ್ನು ಹಸ್ತಾಂತರಿಸುವಂತೆ ಸೂಚಿಸಿದೆ. ಆಡಳಿತಾಧಿಕಾರಿಗಳು ತೆಗೆದುಕೊ೦ಡ ಕ್ರಮಗಳ ಬಗ್ಗೆ 
ಸರ್ಕಾರಕ್ಕೆ ಮಾಹಿತಿಯನ್ನು ಸಹ ಒದಗಿಸುವಂತೆ ಸೂಚಿಸಿದೆ. 


ಸ 
ಸ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ನಂಜುಂಡಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ.ಆರ್‌. 1158 ಸಹಕಾರ ಇಲಾಖೆ 


